ಕೈಮಾಸಿಕ ಮಾರ್ಚ್‌-1994 
' 
ಸುನಂದ ಬೆಳಗಾಂವ್‌ಕರ್‌ ಅವರ 'ನಾಸು?_ -॥ ॥ ವಿಜಯಾ ದಬ್ಬೆ 
ಅನುಭವ - ಸುಮ 
ಗೆ - ಎಸ್‌. ಸಂದ್ಯಾ 


ಶಬ್ದವೇಗವನ್ನು ಸ ಮೀರಿದ ಹಾರಾಟಗಾರ್ತಿ 
ಸೀತೆಯ ಸಾವು ಸ. ಉಷಾ 


ಸಂಪುಟ : 10 ಸಂಚಿಕೆ : 1 
“ಅಚಲ” ಪತ್ರಿ ಕೆಯನ್ನು ಪಡೆಯ ಬಯಸು ಪ್ರಿಯ ಚಂದಾದಾರರೇ, 

ವವರು ದಯವಿಟ್ಟು ಕೆಳಗಿನ ವಿಳಾಸಕ್ಕೆ ಹದಿನೈದು ಚಂದಾ ನವೀಕರಿಸಿ, ನಿಮ್ಮ ಸ್ಟೇ ಹವಲಯಕ್ಕೂ 

ರೂಪಾಯಿಗಳನ್ನು ಎಂ. ಓ/ಡ್ರಾಫ್ಕ್‌ ಮೂಲಕ “ಅಚಲ” ಪರಿಚಯಿಸಿ. ಎಂ. ಒ. ಮೂಲಕ ಚಂದಾ 

ಕಳುಹಿಸಿ, ಕೂಪನ್‌ನಲ್ಲಿ ತಮ ವಿಳಾಸವನ್ನು ಸ್ಪಷ್ಟ ದಾರರಾಗುವವರಲ್ಲಿ ವಿಶೇಷ ವಿನಂತಿ. ಎಂ. ಒ. 


ವಾಗಿ ಬರೆಯಬೇಕು. ಚೆಕ್‌ ಮೂಲಕ ಹಣ ಕಳಿಸು 
ವವರು 20/ರೂ. ಗಳಿಗೆ ಕಳಿಸಬೇಕು. ಚಂದಾದಾರರು 
ತಮ್ಮ ವಿಳಾಸ ಬದಲಾದರೆ ಕೂಡಲೆ ಕಾರ್ಡಿನಲ್ಲಿ 
ಬರೆದು ತಿಳಿಸಬೇಕು. 


ಸಂಪಾದಕ ಮಂಡಳಿ : 


ಎನ್‌. ಗಾಯಿತ್ರಿ, ನೇಮಿಚಂದ್ರ, ದೇವಿ 
ಡಾ|| ಬಿ. ಎನ್‌, ಸುಮಿತ್ರಾಬಾಯಿ 
ಚಂದಾ ವಿವರ: 
ವಾರ್ಷಿಕ ಚಂದಾ ಜೂ, 15-00 
ಅಜೀವ ಚಂದಾ *: ರೊ. 150-00 
ಚೆಕ್‌ ಮೂಲಕ ; ರೊ. 160-00 
ಸಂಸ್ಥೆ ಗಳಿಗೆ ; ರೂ. 200-00 
0 ಪ್ರತಿ ಜು ಬ 2-00 
ವಿಶೇಷ ಪ್ರತಿ ; ರೂ. 3-50 


Printed at Janashakthi Printers 
Sth Main Road, Gandhinager 
BANGALORE-560 009 


Published by, Dr. G. Ramakrishna 
on behalf of Jagruthi Mahila Adhyayana 
Kendra, 26, 1 Main Road, Vyalikaval 

BANGALORE-560 003 


Editor : N. Gayathri 


ಫಾರಂನಲ್ಲಿ ತಪ್ಪದೆ ನಿಮ್ಮ ವಿಳಾಸ ಬರೆಯಿರಿ. ಹೀಗೆ 
ವಿಳಾಸ ಬರೆಯದೆ, ಹಣ ಸಂದಾಯ ಮಾಡುವೆ 
ಪ್ರಕರಣಗಳು ಈಗ ಹೆಚ್ಚುತ್ತಿವೆ. ದಯವಿಟ್ಟು 
ಮರೆಯದೆ ನಿಮ್ಮ ವಿಳಾಸ ಬರೆಯಿರಿ. 


ಲೇಖನ, ಹಣ ಕಳೆಂಹಿಸಬೇಕಾದ ವಿಳಾಸ: 


ನನ್‌. ಗಾಯಿತ್ರಿ 
ಬಿ-30, ರಿಸರ್ಫ್‌ ಬ್ಯಾ ೦ಕ್‌ ಸಾ ಸ್ಟಾಫ್‌ ಕ್ವಾ ರ್ಟರ್ಸ್‌ 
9ನೇ ಕ್ರಾಸ್‌, ನ್‌ ಮೇನ್‌, ಪಳೆ ಬನಗರ 
2ನೇ ತ; ಬೆಂಗಳೂರು-560 040 


ಆತ್ಮೀಯರೇ, 


"ಅಚಲ' ಈ ಸಂಚಿಕೆಯೊಂದಿಗೆ ಹತ್ತನೆಯ 
ವರ್ಷಕ್ಕೆ ಕಾಲಿಡುತ್ತಿದೆ. ಈ ಒಂಭತ್ತು ವರ್ಷಗಳಲ್ಲಿ 
ಅದು ಯಶಸ್ವಿಯಾಗಿ ಪ್ರಕಟವಾಗುವುದಕ್ಕೆ 'ಸಹಕರಿ 
ಸಿರುವ ಎಲ್ಲ ಲೇಖಕರು, ಚಂದಾದಾರರು, ಜಾಹೀ 
ರಾತುದಾರರು ಹಾಗೂ ಹಿತೈ ಷಿಗಳ ಪ್ರೀತಿ, ವಿಶ್ವಾ ಸಕ್ಕೆ 
ನಮ್ಮ ಅನಂತ ಕೃತಜ್ಞತೆಗಳು. 

ಆದರೆ ಈ ಪತ್ರಿಕೆ ಇನ್ನೂ ಹೆಚ್ಚು ಅರ್ಥಪೂರ್ಣ 
ವಾಗಿ, ಸಶಕ್ತವಾಗಿ ಹೊರಬರಲು ಹಚ್ಚಿನ ಚಂದಾ 
ದಾರರ, ವಿಚಾರವಂತ ಲೇಖಕರ ಹೆಚ್ಚಿ ಸ ಸಹಕಾರದ 
ಅಗತ್ಯವಿದೆ. ಅಷ್ಟೇ ಅಲ್ಲ, ಓದುಗರ ಟೀಕೆ, ಟಿಪ್ಪಣಿ 
ಬೆಳೆಸುತ್ತದೆ; ತಿದ್ದುತ್ತದೆ. 
ಿಗತವಿದೆ. 


ಗಳು ಪತ್ರಿಕೆಯನ್ನು 
ಇದಕ್ಕೆ ಹೈತ್ಸೂ ರ್ವಕ ಸಾ 


ಮಾ 


ಸಾಸರ್‌ 
ಕೊನೆಗಾಣಿಸಬೇಕಾದ ಲಿಂಗಬೇಧೆ 


ಪೂರಿಯ ಶಂಕರಾಚಾರ್ಯ ಪೀಠ ಆಗಿಂದಾಗ್ಗೆ “ಸುದ್ದಿ'ಗೆ ಮನೆ ಮಾತಾಗಿದೆ. ಈಗಿನ ಪೂರಿಯ 

ಸ್ವಾಮಿ ನಿಶ್ಚಯಾನಂದ ಸರಸ್ವತಿಗಳು ಮತ್ತೊಮ್ಮೆ ತಮ್ಮ ಧಾರ್ಮಿಕ ಸಂಕುಚಿತತೆಯನ್ನು, ಕೊಳಕು ಮನೋ 

ಎವವನ್ನು ಪ್ರಕಟಿಸಲು ಹಿಂದೆ ಬಿದ್ದಿಲ್ಲ. ಹರಿಜನರನ್ನು ಬಹಿರಂಗವಾಗಿ ಅಪಮಾನಿಸಿದ, "ಸತಿ ಪದ್ದತಿ'ಯನ್ನು 

ಪ್ರೋತ್ಸಾಹಿಸಿದ ಈ ಮಠದ ಹಿಂದಿನ ಸ್ವಾಮಿಗಳ ಪರಂಪರೆಗೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಲು 

ಹಿಂದೆ ಬೀಳದ ಈಗಿನ ಸ್ವಾಮಿ “ಮಹಿಳೆಯರು ವೇದ ಪಠಣ ಮಾಡಲು ಅನರ್ಹ'ರೆಂಬ ಹೊಸ ಕೂಗು ಎತ್ತಿದ್ದು, 
ಅದು ಅವರು ಪ್ರತಿನಿಧಿಸುವ ಸ್ಥಾನ ಮತ್ತು ಸಿದ್ಧಾಂತಕ್ಕೆ ಅಣಕವಾಗಿದೆ. 


ಇಪ್ಪತ್ತು ವರ್ಷಗಳಿಂದಲೂ ಕಲ್ಕತ್ತೆಯ ಸಾರ್ವಜನಿಕ ಸಮಾರಂಭಗಳಲ್ಲಿ ವೇದ ಪಠಣ 
ಮಾಡುತ್ತಿದ್ದು ಪ್ರಖ್ಯಾತರಾಗಿರುವರು ಡಾ|| ಅರುಂಧತಿ ರಾಯ್‌ ಚೌಧುರಿಯವರು. ಅವರು ಕಲ್ಕತ್ತೆಯಲ್ಲಿ 
ಶಾರದೇಶ್ವರಿ ಆಶ್ರಮದ ಶತಮಾನೋತ್ಸವ ಸಮಾರಂಭದಲ್ಲಿ ವೇದಪಠಣ ಮಾಡಲು ಆರಂಭಿಸಿದಾಗ ಸ್ವಾಮೀಜಿಯ 
ಅಜ್ಜಿ ಯಿಂದಾಗಿ ನಿಲ್ಲಿಸಲ್ಪಟ್ಟ ತಿದ್ದು ಈಗ ಬಹಿರಂಗವಾದ ವಿಷಯ. ಲಿಂಗಬೇಧದ ಕ್ರೂರ ನೀತಿಯ ಆಳವಾದ 
ಬೇರುಗಳಿಗೆ ಇದಕ್ಕಿಂತ ಮತ್ತೊಂದು ನಿದರ್ಶನ ಬೇಕೇ? 


ಈ ಘಟನೆಯ ನಂತರೆ ಇದನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೆದವು. ಸಮರ್ಥಿಸಿಕೊಳ್ಳುವ 
ಪ ಶ್ರಯತ್ನಗಳೂ ನಡೆದವು. . ಆದರೂ ಇವೆಲ್ಲದರ ಹಿಂದೆ ಕೊಳಕು ಮನಸ್ಸಿನ ಕೂ ರ ಚಿಂತನೆಯ ಬಲಿಷ್ಮ ಎಳೆ 
ಯೊಂದು ಜನಸಮುದಾಯವನ್ನು ಕಲುಷಿತಗೊಳಿಸಬು ಸನ್ನದ್ದವಾಗಿ ನಿಂತದ್ದನ್ನು ಕಾಣುತ್ತೇವೆ. ಇಂದು 
ಮಹಿಳೆಯರು ವೇದಾಧ್ಯಯನ ಮಾಡುವ ಸಾಮರ್ಥ್ಯ, ಸ್ವಾತಂತ್ರ್ಯ ಹೊಂದಿದ್ದಾರೆ ; ಹಾಗೂ ಆಸಕ್ತಿಯುಳ್ಳವರು 
ಅದನ್ನು ಅಧ್ಯಯನ ವಿಷಯವನ್ನಾಗಿಯೂ ಆರಿಸಿಕೊಂಡಿದ್ದಾರೆ. ಇಂತಹ ಪರಿಸ್ಥಿ ತಿಯಿರುವಾಗ ಸಾರ್ವಜನಿಕ 
ಸಮಾರಂಭದಲ್ಲಿ, ಎಲ್ಲರ ಸಮ್ಮುಖದಲ್ಲಿ, ವ್ಯವಸ್ಥಾಪಕರೇ ಆಹ್ವಾನಿಸಿರುವ ಮಹಿಳೆಯನ್ನು ಅವಮಾನಿಸುವ 
ಧಾಷ ರ್ಯ ತೋರಿದ ಸ್ವಾಮೀಜಿಗೆ ಧಿಕ್ಕಾರವಿರಲೇಬೇಕು 1 ಅಂತಹ ಸ್ವಾಮೀಜಿಯನ್ನು ಒಪ್ಪಿಕೊಳ್ಳುವ, ಆರಾಧಿ 


ಸುವ ಮನಸ್ಸುಗಳ ಭಂಡತನಕ್ಕೆ ಏನನ್ನಬೇಕು ? 
x 2 ೫ ಜೇ sk 


ಕೊಡಗು ಜಿಲ್ಲೆಯ ಶ್ರೀಮತಿ ಕೆ. ಎಮ್‌. ಶಾರದಾರವರು ಸಹಾನುಭೂತಿಪರ ಕಾರಣಗಳಿಗಾಗಿ' 
ಉದ್ಯೋಗವಕಾಶವನ್ನು ಪಡೆಯಲು ಇರುವ ಅವಕಾಶವನ್ನು ಬಳಸಿಕೊಳ್ಳಲು ಪೋಲಿಸ್‌ ಇಲಾಖೆಗೆ 1989ರಲ್ಲಿ 
ಅರ್ಜಿ ಸಲ್ಲಿಸಿದ್ದರು. ಸಬ್‌ಇನರ್‌ಸ್ಟೆ ಕ್ಟರ್‌ ಆಗಿದ್ದ ಅವರೆ ತಂದೆ ವೃತ್ತಿಯಲ್ಲಿದ್ದಾಗಲೇ ಮಧ್ಯದಲ್ಲಿ ಗತಿಸಿದ್ದ ರಿಂದ 
ಅಡ್‌ಮಿನಿಸ್ಟ್ರೇಟಿವ್‌ ಟ್ರಿಬ್ಯೂನಲ್‌ ಆ್ಯಕ್ಸ್‌ 1985 (19ನೇ ಸೆಕ್ಷನ್‌) ನಲ್ಲಿ ನಮೂದಿಸಿರುವ ಸೌಲಭ್ಯವನ್ನು : 
ಪಡೆಯಲು ನಿರ್ಧರಿಸಿದರು. ವಿಧವೆ ತಾಯಿ ಹಾಗೂ ಆರು ಮಕ್ಕಳ ಕುಟುಂಬದಲ್ಲಿ ಹಿರಿಯಳಾದ ಶಾರೆದಾರವರಿಗೆ - 
ಈ ಉದ್ಯೋಗದ ಅವಶ್ಯಕತೆಯಿತ್ತು. ಅವರ ಅರ್ಜಿಯನ್ನು ಪರಿಗಣಿಸಿದ ಪೋಲಿಸ್‌ ಇಲಾಖೆಯು ಶ್ರೀಮತಿ 
ಶಾರದಾರವರನ್ನು ಉದ್ಯೋಗಕ್ಕೆ ಆಯ್ಕೆ ಮಾಡಿ ಕಾಯ್ದಿರಿಸುವಿಕೆಯ ಪಟ್ಟಿಯಲ್ಲಿ ಅವರೆ ಹೆಸರನ್ನು ಸೇರಿಸಿರುವು 
ದಾಗಿ ಪತ್ರಮುಖೇನ ಅವರಿಗೆ ತಿಳಿಸಿದರು. ಈ ಮಧ್ಯೆ ಶಾರೆದಾರವರು ವಿವಾಹಿತರಾದರು. ವಿವಾಹಿತ 
ಮಗಳಿಗೆ ಈ ಉದ್ಯೋಗದ ಸೌಲಭ್ಯ ಕೊಡಬೇಕಿಲ್ಲವೆಂದು ಮನಗಂಡ ಇಲಾಖೆಯು ಶ್ರೀಮತಿ ಶಾರದಾರವರಿಗೆ 
ವಿವಾಹಿತರಾದ್ದ. ರಿಂದ ಅವರಿಗೆ ನೌಕರಿ ದೊರೆಯುವುದಿಲ್ಲವೆಂಬುದನ್ನು ಪತ ದಲ್ಲಿ ತಿಳಿಸಿದರು. ವಿವಾಹಿತ ಮಗನಿಗೆ 
ಇರುವ ಸೌಲಭ್ಯ ವಿವಾಹಿತ ಮಗಳಿಗೆ ಏಕಿಲ್ಲ? ಎಂದು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ ಶ್ರೀಮತಿ ಶಾರದಾ 


ಅಚಲ 3 


ರವರು ಬೆಂಗಳೂರಿನ ಅಡ್‌ಮಿನಿಸ್ಟ್ರೇಟಿವ್‌ ಟ್ರಿಬ್ಯೂಲಿನಲ್ಲಿ ತಮ್ಮ ಕಡೆಗೇ ನ್ಯಾಯ ಪಡೆದುಕೊಂಡರು, ಉದ್ಯೋಗ 
ದಕ್ಕಿಸಿಕೊಂಡರು. 


ಈ ಪ್ರಕರಣ ಕೆಲವೊಂದು ಮೂಲಭೂತ ಪ ಸ್ರಶ್ಲೈಗಳನ್ನು ಎತ್ತುತ್ತದೆ. ಭಾರತ ಸಂವಿಧಾನದ 
ಆರ್ಬಿಕಲ್‌ 14ರ ಪ್ರಕಾರ ಸ್ರೀ ಪುರುಷರಿಬ್ಬರೂ ಸವಕಾನರು ಎಂದು ಸಾರಿದರೊ ಗತಿಸಿದ ತಂದೆ ತಾಯಿಗಳ 
ನೌಕರಿಯನ್ನು ಸಹಾನುಭೂತಿಯ ಕಾರಣಕ್ಕಾಗಿ ಪಡೆಯುವ ಸಂದರ್ಭ ಬಂದಾಗ ಮಾತ್ರ ವಿವಾಹಿತ ಮಗ ಮತ್ತು 
ವಿವಾಹಿತ ಮಗಳಲ್ಲಿ ತಾರತಮ್ಯವೇಕೆ ? ಎಲ್ಲರೂ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಪಡೆಯಲು ಸುಧ್ಯವೇ? 
ಆಡಳಿತದ ನೀತಿ ನಿಯಮಾವಳಿಯಲ್ಲಿ ಸೂಕ್ತ ಬದಲಾವಣೆ ಮಾಡಲು ಸಾಧ್ಯವಿಲ್ಲವೇ? ಇವು ಭಾರತೀಯ 
ಸಮಾಜದ ಕುಟುಂಬ ರಚೆನೆಯ ಬಗೆಗೇ ಎತ್ತಿದ ಮೂಲಭೂತ ಪ್ರಶ್ನೆಗಳಾಗಿ ನಮ್ಮ ಮುಂದೆ ನಿಲ್ಲುತ್ತವೆ. 


“ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು” ಎಂಬುದನ್ನು ನಂಬಿ, ಆಚರಿಸುವ ಸಂಸ್ಕೃತಿ ವಿವಾಹಿತ 
ಮಗಳನ್ನು ಮಗನಂತೆ ಭಾವಿಸುವುದೇ ಇಲ್ಲ. ಆದರೆ ಮಗನಿಂದ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರ 
ಬೇಕೆಂದು ಸಮಾಜ ಅಪೇಕ್ಷಿಸುವುದರಿಂದ ಎಲ್ಲ ಸಾಮಾಜಿಕ ಕಾನೂನುಗಳು ಕುಟುಂಬದ ನಿರೀಕ್ಷೆಗೆ ಅನುಗುಣ 
ವಾಗಿಯೇ ರೂಪಿತವಾಗಿರುತ್ತವೆ. ವೃದ್ಧಾ ಪ್ಯದಲ್ಲಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುತ್ತಿರುವ ಹೆಣ್ಣುಮಕ್ಕಳು 
ನಿದರ್ಶನವಾಗಿ ಕಣ್ಣ ಮುಂದೆ ಹಲವಾರಿದ್ದರೂ ಕುಟುಂಬದ ಈ ನಂಬಿಕೆಯಂತೂ ಕಡಿಮೆಯಾಗಿಲ್ಲ. ಗಂಡು 
ಮಗನಿದ್ದೂ ಹೆತ್ತವರನ್ನು ನೋಡಿಕೊ ಳೃದಿರುವ, ನೋಡಿಕೊಳ್ಳಲು ಸಾಧ್ಯವಿಲ್ಲದಿರುವ ಸಂದರ್ಭಗಳು ಎಪಿ ಲ? 
ಡಾ| ವಿಜಯಾ ಮನೋಹರ ಅರ್ಬತ್‌ಳ ತಂದೆ ತನ್ನ ವೃದ್ಧಾ ಪ್ಯದಲ್ಲಿ ಮಗಳ ರಕ್ಷಣೆ ಬಯಸಿದರು, ನಿರಾಕರಿಸಿದ 
ಮಗಳಿಂದ ಸುಪ್ರೀಂ ಕೋರ್ಟಿನವರೆಗೂ ಹೋಗಿ ನಿರ್ವಹಣಾ ಭತ್ಯೆ ಪಡೆದು ಬಂದರು. ವೈಯಕ್ತಿಕವಾಗಿ ಈ 
ಕಾಯಿದೆಯ ಲಾಭ ಏನೇ ಇರಲಿ, ತಾತ್ವಿಕವಾಗಿ ಸ್ತ್ರೀ ಪುರುಷ ಸಮಾನತೆಯ ದಿಕ್ಕಿನಲ್ಲಿ ಇದೊಂದು ಮಹತ್ವದ 
ಹೆಜ್ಜೆಯಾಗಿ ವಿವ ಹಿತ ಮಗಳ ಜವಾಬ್ದಾರಿಯನ್ನು ವ್ಯಾಖ್ಯಾನಿಸುವ ಪ್ರಯತ್ನವಾಗಿದೆ, 


ನಮ್ಮ ಸಮಾಜದಲ್ಲಿನ ಕುಟುಂಬದ ಸ್ವರೂಪ, ವಿವಾಹ ಸಂಸ್ಥೆ ಯು ಬಗೆಗಿರುವ ಪರಿಕಲ್ಪನೆಗಳು 
ಎಲ್ಲವೂ ಕ್ರಾಂತಿಕಾರಕ ಬದಲಾವಣೆಗೆ ಒಳಗಾಗದ ಹೊರತು ಕೇವಲ ಕಾನೂನಿನಿಂದ ಹೆಣ್ಣಿಗೆ ಸಾಮಾಜಿಕ ನ್ಯಾಯ 
ದೊರೆಯುತ್ತದೆನ್ನುವುದು ಕನಸಾಗುತ್ತದೆ. ಹೆಣ್ಣು ಎರಡು ಕುಟುಂಬಗಳ ನಡುವೆ ಎಸೆದಾಡುವ ಕಾಲ್ಚೆಂಡಲ್ಲ. 
ಹೆತ್ತವರಿಂದ, ಹುಟಿ ಸಿದ ಮನೆಯಿಂದ ಕನ್ಯಾದಾನ ಮಾಡಿಸಿಕೊಂಡು, ಪರರೆ ಮನೆಯಲ್ಲೂ ಪರಕೀಯರಾುಗುವ 
ಹೆಣ್ಣಿನ ಕುಟುಂಬದ ಕಲ್ಪನೆ ಇಂದು ಬದಲಾಗಬೇಕಾದ ಅವಶ್ಯಕತೆಯಿದೆ. ಇದಕ್ಕೆ ಆಸ್ತಿಯ ಹಕ್ಕನ್ನು ವಿತರಿಸುವ 
ಕ್ರಮದಲ್ಲೂ ಮೂಲಭೂತ ಬದಲಾವಣೆ ತರಬೇಕು. ಅವಿವಾಹಿತ ಹೆಣ್ಣು A ವಿಚ್ಛೇದಿತ ಹೆಣ್ಣು . ನಿರಾಶ್ರಿತ 
ಹೆಣ್ಣು , ವಿಧವೆ. ಈ ಎಲ್ಲರಿಗೂ ತಮ್ಮದೊಂದು ಕುಟುಂಬ ಇದೆಯೆಂದು ಭಾವ ಮೂಡಬೇಕಾದರೆ “ವಿವಾಹ' 
ಸಂಸ್ಥೆಯ ಔಚಿತ್ಯದ ಪುನರ್‌ವ್ಯಾಖ್ಯಾನವಾಗಬೇಕಾಗಿದೆ. 


ವಿಶ್ವ ಸಂಸ್ಥೆಯು ಈ ವರ್ಷವನ್ನು ಅಂತರೆರುಷ್ಠಿ ಪ್ರೀಯ ಕುಟುಂಬದ ವರ್ಷವನ್ನಾಗಿ ಆಚರಿಸಲು 
ಘೋಷಿಸಿದೆ. “ರಾಜ್ಯ ಯಂತ್ರವು ವರ್ಗ ಶೋಷಣೆಯ ಸಾಧನವಾದರೆ, ಕುಟುಂಬವು ಸ್ತ್ರೀಯನ್ನು ಶೋಷಿಸಲು 
ಪುರುಷನ ಸಾಧನವಾಯಿತು”, ಎಂಬ ಸೂತ್ರದ ಹಿಂದಿರುವ ಅರ್ಥವನ್ನು ಗಮನಿಸಿದರೆ ನಮ್ಮ “ಕುಟುಂಬ”ದ 
ಸ್ವರೂಪದಲ್ಲಿಯೇ ಇರುವ ಶೋಷಣೆಯ ನೆಲೆಗಳು ಅರ್ಥವಾಗುತ್ತವೆ. ಬೆಲೆಯಿಲ್ಲದ ದುಡಿಮೆಯಿಂದ ಕುಟುಂಬ 
ವನ್ನು ಪೋಷಿಸಿ, ಪಾಲಿಸುವ ಹೆಣ್ಣು, ತನ್ನ ವ್ಯಕ್ತಿತ್ವದ ವಿಕಾಸಕ್ಕೆ, ಸಮರ್ಥನೆಗೆ, ಸ್ವಂತಿಕೆಯ ಶೋಧಕ್ಕೆ ತನ್ನ 
“ದುಡಿಮೆ'ಗೆ ಕುಟುಂಬದಾಚೆಗಿನ ಸಾಮಾಜಿಕ ಮೌಲ್ಯವನ್ನು ಪಡೆಯಲೇಬೇಕಾಗುತ್ತದೆ. ಕುಟುಂಬದಲ್ಲಿಯ ತನ್ನ 
ದಾಸ್ಯದ ಬೇರುಗಳು ಆಳುವ ವರ್ಗದ “ವರ್ಗ ಸಮಾಜ'ದಲ್ಲಿವೆ ಎಂಬುದನ್ನು ಮನವರಿಕೆ ಮಾಡಿಕೊಂಡಾಗ 
ಸಮಗ್ರವಾದ ಕುಟುಂಬ ಬದಲಾವಣೆಗೆ, ತನ್ಮೂಲಕ ಸಾಮಾಜಿಕ ಬದಲಾವಣೆಗೆ ಮಹಿಳೆ ನಾಂದಿ ಹಾಡಬಲ್ಲಳು. 
ಈ ಅಂತರರಾಷ್ಟ್ರೀಯ ಕುಟುಂಬ ವರ್ಷ ಆ ದಿಸೆಯತ್ತ ಚಿಂತಿಸಲು ನಮ್ಮನ್ನು ಪ್ರೇರೇಪಿಸಬೇಕಾಗಿದೆ. 


ಎನ್‌. ಗಾಯೆತ್ರಿ 


ಅಚಲ 4 


KA 


ಸೀತೆಯ ಸಾವು 


ಸೀತೆ 
ಅಮ್ಮನ ಅಜ್ಜನ ತಮ್ಮನ ಮಗಳಂತೆ 
ಕ್ರ ಜ ಜ್ರ 
ಸದಾ ಮಕ್ಕಳು ಮರಿ 
ತುಂಬಿ ತುಳುಕುವ 
ದೊಡ್ಡ ಮನೆಯಲ್ಲಿ 
ಸೀತಮ್ಮ ಸೀತಕ್ಕ ಸೀತಜ್ಜಿ 
ಈ ಜೆ 
ಎಂದಾರೂ ವಾವೆ ಸಂಬಂಧಗಳ 
ಹಿಡಿದು ಕರೆಯಲಿಲ್ಲ. 


ಹುಟಿ ತದ ಹುಳುವಿನಿಂದ ಹಿಡಿದು 
ಸಾವ ಮುದುಕರವರೆಗೂ 
ಹೆತ್ತದ್ದಕ್ಕೆ ಹಲವುಳಿದದ್ದಕ್ಕೆ 
ಕೂಸು ಕುನ್ನಿ ಕರಿವೆಮ್ಮೆಯ 
ಅವಳ ಕೈಗೊಪ್ಪಿಸಿ 

ಊರೂರು ತಿರುಗುವುದಕ್ಕೆ 
ಮನೆ ಮಂದಿ 

ಅಯ್ಯೋ ರಾಮಾ ಎನ್ನುವುದಿಲ್ಲ 
ಸೀತೆ ಸೀತೆ ಎನ್ನುವರು 


ಗಂಡನಿಲ್ಲದ ಮನೆಯ ತುಂಬ ಅತ್ತೆಯರು 
ದೇಶಾಂತರ ಹೋದ ಗಂಡನ 
ನೆನಪಿನ ಲಕ್ಷ್ಮಣರೇಖೆ 
ಕೈತುಂಬ ಗಾಜುಬಳೆ ತಿದ್ದಿದ ಕುಂಕುಮ 
ಹುಣ್ಣಿಮೆ ಕೆನ್ನೆಯ ಮೇಲೆ 
ಅರಿಶಿನದ ಹೊನ್ನಗೆರೆ 
ಸದಾ ಸಾಯಿ 
ಹುಟಿ ್ಲದೆಲ್ಲ ಮಕ್ಕಳ ಹೊತ್ತು 
ಹಾಸಿ ಹೊಚ್ಚಿ ತಟ್ಟಿ 
ಮಲಗಿಸುವ ಹಡೆಯದ ತುಯಿ 
ದೊಡ್ಡ ಮನೆಯ ತುಂಬ ಗೋಡೆಗಳೆದ್ದರೊ 
ಮನೆಯಿಂದ ಮನೆಗೆ 
ಸಂಬಂಧ ಮಾಲೆಯ ಹಾಗೆ 
ಸುತ್ತರಿಯುತ್ತಾ 
ಕಾಲ ಹಾಕಿದಳು ಸೀತೆ 


ರ ಸ. ಉಷಾ 


ಸೀತೆಗೆ ಸೀರಿಯಸ್ಸಂತೆ 

ಎಂದಾರೋ ಅಂದ:ದು 

ಕನಸಿನಲೆಂಬಂತೆ ಕೇಳಿತು 

ದಾರಿ ಕೇಳಿ ವಾರ್ಡು ಹುಡುಕಿ ಹೋದರೆ 

ಬೆರಳು ತೋರಿದಳು ನಿರ್ಲಿಪ್ತ ಶ್ರೇತಾಂಬರಿ 

ನಾಲ್ಕನೇ ವಾರ್ಡು ಆರನೇ ಬೆಡ್ಡು ಕೋಮಾಕೇಸು 
ನಿರಾಹಾರಕ್ಕೆ ಡ್ರಿಪ್ಸು ತಟಕು ತಟಕು ತ್ರಾಣ 
ಮಂಚದಡಿ ಹೊರಹನಿಯುತಿದೆ 
ತಟಕು ತಟಕು ಪ್ರಣ 
ಕಟವಾಯ ಜೊಲ್ಲು ತೆರೆದ ಕ ಣಿ ನಲಿ 
ನಿಶ್ಚಿಂತೆ ಸೀತೆ ಸತ್ತಳು 


ಹಡೆಯದ ಮಕ್ಕಳೆಲ್ಲ 

ಚುದಾ ಕೊಟ್ಟಂತೆ ಹಣವಿತ್ತು 
ಬಾಡಿಗೆಯ ಜನ ಗತಿಕಾಣಿಸಿ 
ಕೈಲಾಸವೋ ವೈಕುಂಠವೋ 
ಕಂಡಳಂತೆ ಸೀತೆ 

ಎಲ್ಲ ಈಗ ಅವರವರ ಗೂಡಿಗೆ 


ಎಲ್ಲರೆ ಹೆಗಲಲ್ಲೂ ಒಂದೊಂದು 
ವ್ಯಾನಿಟಿ 

ಎಲ್ಲರಿಗು ಇದೆ ಅವರವರ ಆಫೀಸು 
ಮಕ್ಕಳ ಬಿಡಲು ಅವರವರ ಕೃಷ್ಣು 
ಹ್ಯಾಪಿ ಬರ್ತ್‌ಡೇಗೆ ಬೇಕರಿ ಕೇಕು 


ಸೀತೆಯನು ಮರೆತರೆಂದಲ್ಲ 
ಮದುವೆ ಮುಂಜಿಯ ಸಮಯ 
ಮಕ್ಕಳು ಚಂಡಿ ಹಿಡಿದ ಹೊತ್ತು 
ಹಪ್ಪಳ ಸಂಡಿಗೆ ವಾಡುವ ದಿನ 
ತಪ್ಪದೇ ನೆನೆಯುತ್ತಾರೆ 
ಸೀತೆಯನ್ನ , 
ಯಾಕೆಂದರೆ 
3 ನೆಲದಲ್ಲಿನ್ನು ಸೀತೆಯರು ಹುಟ್ಟುವುದಿಲ್ಲ 
ಹುಟ್ಟುವುದೂ ಬೇಡ ಬಿಡಿ, 
ಈ 


ಅಚಲ 5 


ಸುನಂದಾ ಬೆಳೆಗಾಂನಕರ್‌ ಅನರ "ನಾಸು' 


ಒಂದು ಸ್ತ್ರೀವಾದಿ ನೋಟಿ 


—ಡಾ॥ ಬಿ. ಎನ್‌. ಸುಮಿತ್ರಾ ಜಾಂಯಿ 


ಕ್ಸ ಕಾದಂಬರಿ ಕ್ಷೇತ್ರದ ಇತ್ತೀಚಿನ ಸಾಧನೆಗಳನ್ನು 
ಹಿನ್ನೆಲೆಯಾಗಿಟ್ಟುಕೊಂಡು ನೋಡಿದಲ್ಲಿ ಆ ಕ್ಷೇತ್ರಕ್ಕೆ 
ಮೊದಲಿಗೆ ಕಾಲಿಡುತ್ತಿರುವ ಲೇಖಕಿಯೊಬ್ಬರು, ಈ 
ಮೊದಲ ಹೆಜ್ಜೆಯಲ್ಲೇ ವಿಶಿಷ್ಟವಾದ ಸತ್ವವನ್ನು, 
ಹೊಸ ಚೈತನ್ಯದ ಅಂಶವನ್ನೂ ತಂದು ಕೊಟ್ಟಿರುವುದು 
ತುಂಬ ಮಹತ್ವದ ಸಂಗತಿ. 

“ಉತ್ತರ ಕರ್ನಾಟಕದ ಅದರಲ್ಲೂ ಧಾರವಾಡ, 
ಬೆಳಗಾಂವ, ವಿಜಾಪುರ ಜಿಲ್ಲೆಗಳ ಮಾಧ್ವ ಸಂಪ್ರ 
ದಾಯಸ್ಪರ ರೀತಿ-ನೀತಿ, ಆಚಾರ-ವಿಚಾರ, ಊಟ... 
ಉಡಿಗೆ, ಹಬ್ಬ-ಹುಣ್ಣಿಮೆ, ಹಾಡು-ಹಸೆ ಇತ್ಯಾದಿ 
ಮರೆತು ಹೋಗುತ್ತಿರುವ ಅನೇಕ ಸಂಪ್ರದಾಯಗಳನ್ನು 
ಸಾಹಿತ್ಯದಲ್ಲಿ ಹಿಡಿದಿಡುವ ಪ್ರಯತ್ನ' ತಮ್ಮದೆಂದು 
ಮುನ್ನುಡಿಯಲ್ಲಿ ಲೇಖಕಿ ಸೂಚಿಸುತ್ತಾರೆ. ತೋರಿಕೆಗೆ 
ಬಹು ಸಾಂಪ್ರದಾಯಿಕ ಪದಪುಂಜಗಳಲ್ಲಿ ತಮ್ಮದು 
ಪ್ರಾದೇಶಿಕ ಕಾದಂಬರಿಯೆಂದು ಇವರು ಸೂಚಿಸುತ್ತಿರೆ 
ಬಹುದು. ಆದರೆ ಈ ಘೋಷಣೆಯ ಮೂಲಕ ಅವರು 
ಅತ್ಯಂತ ಸ್ತ್ರೀಯಾತ್ಮಕವಾದಂಥ ಬದುಕಿನ ನೆಲೆಯನ್ನು 
ತಮ್ಮ ಕೃತಿಯ ದಾರ್ಶನಿಕ ನೆಲೆಗಟ್ಟನ್ನಾಗಿ (ಅರಿವಿಲ್ಲ 
ದೆಯೂ ?) ವಠಾಡಿಕೊಂಡಿದ್ದಾರೆಂಬುದನ್ನು ಗಮನಿಸ 
ಬೇಕು. ಸ್ಥಳೀಯವಾದ ತಮ್ಮ ಅನುಭವಕ್ಕೆ ದಕ್ಕಿದ 
ಜನಪಂಗಡಗಳ ಸಾಂಸ್ಕೃತಿಕ ಬದುಕಿನ ಹಾಸು ಹೊಕ್ಕು 
ಗಳನ್ನೇ ಕುರಿತು ಬರೆವ ಲೇಖಕಿಯರು ಎಂ. ಕೆ. ಇಂದಿರಾ 
ಮತ್ತು ವೈದೇಹಿ, ಕನ್ನಡ ಕಥಾ ಸಾಹಿತ್ಯಕ್ಕೆ ಸುಪರಿ 
ಚಿತರು. ಅದರೆ ಇಲ್ಲಿ ಸುನಂದಾ ಭಿನ್ನವಾಗುವುದು- 
ಕೇವಲ ಪ್ರಾದೇಶಿಕತೆಯ ಹಿನ್ನೆಲೆಯಿಂದಷ್ಟೇ ಅಲ್ಲ 
ಒಟ್ಟಾರೆ ಈ ಲೇಖಕಿಯ ಜೀವನ ದರ್ಶನ ಮತ್ತು ಬದು 
ಕನ್ನು ನಿರೀಕ್ಷಿಸುವ ಕ್ರಮವೇ ಆ ಇಬ್ಬರು ಮಲೆನಾಡಿನ 
ಲೇಖಕಿಯರಿಗಿಂತ ಹೆಚ್ಚು ವ್ಯಾಪಕವಾದದ್ದು . ನಾನಿಲ್ಲಿ 
ಕಲೆಯ ಕುಸುರಿತನವನ್ನು ಕುರಿತು ಹೇಳುತ್ತಿಲ್ಲ. ಕಲೆ 


ಅಚಲ 6 


ಗಾರಿಕೆ ದೃಷ್ಟಿಯಿಂದ ವೈದೇಹಿ ಎದ್ದು ತೋರುವುದರೆಲ್ಲಿ 
ಸಂಶಯವಿಲ್ಲ. ಆದರೆ ತನಗೆ ಅತ್ಯಂತ ಆಪ್ತವಾದ 
ಒಂದು ಬದುಕಿನ ವಿಧಾನದ ಅನುಭವಗಳನ್ನು ನಿಜವಾದ 
ಒಳ್ಳೆಯ ಹಾಸ್ಯ, ವ್ಯಂಗ್ಯಗಳ ಒಳದನಿಯ ಮೂಲಕ 
ನೋಡುವ ಮತ್ತು ಸವಿಮರ್ಶವಾಗಿ ಅದಕ್ಕೆ ಕಲೆಯ 
ಒಪ್ಪ ಓರಣ ನೀಡುವ ದೃಷ್ಟಿಯಿಂದ ನನಗೆ ಸುನಂದಾ 
ನಮ್ಮ ನಡುವೆ ಇನ್ನು ಬಹಳಷ್ಟನ್ನು ನೀಡಬಲ್ಲ ಸಾಧ್ಯತೆ 
ಯಿರುವ ಲೇಖಕಿಯಾಗಿ ತೋರುತ್ತಾರೆ. 

“ನಾಸು' ಕಾದಂಬರಿಯ ವಸ್ತುವೂ ಅಪರೂಪದ್ದು. 
ಚಿತ್ತಾಲರು, ಬೆನ್ನುಡಿಯಲ್ಲಿ ಹೇಳಿರುವಂತೆ ಇಲ್ಲಿನ 
ಪಾತ ಶ್ರಗಳು ತ.0ಬ ಸಲ ಕನ್ನಡಿಗರಿಗೆ ಪರಿಚಿತರೇ ಅನ್ನಿಸ 
ಬಹುದು. ಅದರೆ ನೋಡಿರುವ ದೃಷ್ಟಿಕೋನ ಅಷ್ಟು 
ಪರಿಚಿತವಲ್ಲ. ಆದರಲ್ಲೂ ಅತ್ಯಂತ ದೊಡ್ಡ ವಿದ್ವಾಂಸ 
ಮನೆತನದಲ್ಲಿ, ಶುದ್ಧ ಜ್ಞಾನವಷ್ಟೇ ಬದುಕಿನ ದೊಡ್ಡ 
ಸಂಪತ್ತೆಂದು ತಿಳಿವ ಮೌಲ್ಯಗಳೆದುರಲ್ಲಿ ಕಲಿಕೆಯಲ್ಲಿ 
ಏನನ್ನೂ ಸಾಧಿಸದೆ ಪೆದ ನೆನಿಸುವ, ಆ ಕಾರಣಕ್ಕಾಗಿ 
ಪಡಬಾರದಷ್ಟು ಅವಮಾನ, ಹಿಂಸೆ, ಕ್ರೌರ್ಯ ನೋವು 
ಗಳನ್ನು ತನ್ನ ಹೆತ್ತ ತಂದೆಯಿಂದ ಅನುಭವಿಸುವ ನಾರಾ 
ಯಣ, ಸದಾ ತಂದೆಯಿಂದ “ನಾಯಿ ಸೂಳೆ ಮಗ, 
(ನಾಸು) ಎಂದೇ ತಿರಸ್ಕೃತನಾಗುವವನ ವಾಸ್ತವವನ್ನು 
ಗ್ರಹಿಸಿ ನಿರೂಪಿಸುವ ರೀತಿ ಕನ್ನಡ ಕಾದಂಬರಿ ಸಾಹಿತ್ಯ 
ದಲ್ಲೇ ಮೊಟ್ಟ ಮೊದಲಿನದಾಗಿದೆ. ಕೇವಲ ಈ 
“ನಾಸು" ಪಾತ್ರವಷ್ಟೇ ಇಂಥದೊಂದು ಹೊಸ ಸೇರ್ಪಡೆ 
ಆಗಿದ್ದರೆ, ನಾನಿಲ್ಲಿ ಈ ಕಾದಂಬರಿ ಕುರಿತು ಹೆಚ್ಚು 
ಬರೆಯಬೇಕಿರಲಿಲ್ಲ. ಆದರೆ ಈ ನಾಸುವಿನ ನೆಲೆಯನ್ನು 
ಸುನಂದಾ ಈ ಸಮಾಜದ ಸ್ತ್ರೀ ಸಮುದಾಯದ ನೆಲೆ 
ಯೊಂದಿಗೆ, ಇಲ್ಲಿನ ಕೆಳ ಜಾತಿ ವರ್ಗಗಳ ದುಡಿಮೆಗಾರೆ 
ರೊಂದಿಗೆ ಮತ್ತು ವಿಸ್ತಾರವಾದ ಪ್ರಾಣಿ-ಪಕ್ಷಿ-ಗಿಡ 
ಮರಗಳ ಪ್ರಕೃತಿಲೋಕದೊಂದಿಗೆ ಬೆಸೆಯುತ್ತಾರೆ 
ಮತ್ತು ಇಂಥ ವಿಶಾಲವಾದರೂ ತಾತ್ವಿಕವಾಗಿ ಕೇವಲ 


1 7 ಎಂದೇ. ಗುರುತಿಸಲ್ಪ ಡುತ್ತಿ ರ: ವ ಬದು 
ಅಯಿಂದೆ "ಮೇಲು ಪಾ “ಮುಖ್ಯ' 
ಯು ಬದುಕಿನ ಮೌಲ್ಯಗಳ ಅರ್ಥವನ್ನು ಪ್ರಶ್ನಿಸು 
ತ್ತಾರೆ. ಎಂಬುದರಿಂದಾಗಿ 'ನಾಸು'ವನ್ನು ಗಮನಾರ್ಹ 
ವೆಂದು ಹೇಳುತ್ತಿದ್ದೇನೆ. ಈ ಒರೆಹಚ್ಚಿರುವ ರೀತಿಯಲ್ಲಿ 
ನನಗೆ ನಾಲ್ಕು ಮುಖ್ಯ ಕ್ರಮಗಳು ತೋರುತ್ತವೆ. 

(1) ಅಧೀನರ ಬದುಕಿಗೆ ತನ್ನಷ್ಟಕ್ಕೆ ಇರುವ 
ಸತ್ವಗಳನ್ನು ಇತ್ಯಾತ್ಮಕವಾಗಿ ಈ ಕಾದಂಬರಿ ದಾಖಲಿ 
ಸುತ್ತದೆ. (2) ಪ್ರಚಲಿತ ವ್ಯವಸ್ಥೆಯ ಮಾನದಂಡ 
ಗಳಿಂದ ಗೌಣ/ಅಮುಖ್ಯ ಎನಿಸುವ ಬದುಕಿನ ವಿವರ 
ಗಳನ್ನು ಸಜೀವ ಭಾಷೆಯಲ್ಲಿ ಹಿಡಿದಿಡುವ ಮೂಲಕ 
ಅವು ಗೌಣವಲ್ಲ, ನಿಜವಾಗಿ ಅವುಗಳೂ ಒಟ್ಟು ಸಂಸ್ಕ 
ತಿಯ ಯುಕ್ತ ಅಂಗಗಳೆಂಬುದನ್ನು ಎತ್ತಿಹಿಡಿಯುತ್ತದೆ. 
(3) ಸ್ಥುಪಿತ ಸಂಸ್ಕೃತಿಯ ವರೌಲ್ಯ ಕಲ್ಪನೆಯನ್ನು 
ಆದರೂಳಗಿನ ಶುಷ್ಕತೆ, ಅರ್ಥಹೀನತೆಗಳನ್ನು ವ್ಯಂಗ್ಯದ 
ಒಳದನಿಯಿಂದ ಬಯಲು ಮಾಡುತ್ತಲೇ, ಪ ಶೃತಿ ಸಂಸ್ಕೃತಿ 
ಯಲ್ಲಿ ಅಂತರ್ಗತವಾಗಿರುವ ಮಾನವೀಯ ಸೆಲೆಯನ್ನು 
ಎತ್ತಿ, ಬೆಳೆಸಿ, ಮರು ಮಾಲ ಸ್ಥಾಪನೆಗೆ 
ಲಾಗಿದೆ. 


2 
2 


ಯತ್ನಿಸ 
(4) ಕೇವಲ ಸಿ ಸ್ತೀಯರ ಪ್ರ ಪಂಚೆವೆಂದಷ್ಟೆ ಕ 


ಸೀಮಿತಗೊಳಿಸದೆ, ಒಟ್ಟು ಮಾನವಸ್ತ ರದಲ್ಲಿ ಸ ಸಮಸ್ಯೆ (ಕ್ಕ 


ವಿಶ್ಲೇಷಣೆ, ಚರ್ಚೆ ಕೊನೆಗೆ ಪರಿಹಾರ ಕೂಡ "ಇಲ್ಲ 
ಧ್ವನಿ ತವಾಗುತ್ತದೆ. 


ಗಮನಿಸಬಹುದು. 

(1) ಯಜಮಾನರಾದ ಆಗ್ನಿಹೋತ್ರಿ ಅನಂತಾ 
ಚಾರ್ಯ, ಬಿಂದಿಗಿ ಹಯಗ್ರೀವಾಚಾರ್ಯ ಮತ್ತು 
ಉಡುಪಿ ಹೋಟಲಿನ ಜನಾರ್ಧನ ರಾಯರುಗಳ ಚಿಂತನೆ, 
ಸಾಥ್‌ ವೌಲ್ಯ ಕಲ್ಪನೆ, ಅವರವರ ಅಧಿಕಾರ ನೆಲೆಗಳು. 
ಸ್ವಪ್ರತಿಷ್ಠೆ ಗಳು ಹಂ ಕಾರಗಳ ವಿಸ್ತಾರ ನಿರೂಸಣೆ ಈ 
ಕೃತಿಯಲ್ಲಿದೆ. ಆದರೆ ಇವರ "ಯಜಮಾಾನಿಕೆ'ಗೆ 
ಒಂದಲ್ಲ ಒಂದು ವಿಧದಲ್ಲಿ ಸೇರಿರುವ “ಅಧೀನ'ರೆನ್ನ 
ಬಹುದಾದ ಜನರ ಸಮುದಾಯ ಇವರಿಗಿಂತ ಕಡಿಮೆ 
ಮುಖ್ಯವಲ್ಲ. ಅನಂತಾಚಾರ್ಯರ ವಿಧವೆ ಶೂಯಿ 

ಅಲ್ವ, ವ್ವ, ಅವರ ಹೆಂಡತಿ ಪದ್ಮಾ: ಪತಿ, ಅವರ ಮಕ್ಕಳಾದ 
ಅರುಂಧಶಿ, ನಾರಾಯಣ, a ಆಶ್ರಯದಲ್ಲಿರ:ವ 
ವಿಧವೆ ಅಂಬವ ಸ ಅವರುಗಳಿಗೆಲ್ಲ ತಮ್ಮದೇ ಆದ ವಿಶಿಷ ಕೆ 
ವ್ಯಕ್ತಿತ್ವಗಳಿವೆ, ಪ್ರತಿಭೆಗಳಿವೆ, ಚೈತನ್ಯವಿದೆ, ಸೃಜನ 
ೇಲತೆಯೂ ಇದೆ, ಅದೇ ರೀತಿ ಹಯಗ್ರೀವಾಚಾರ್ಯರ 


ಸರಸ 


ಕುಟುಂಬದಲ್ಲಿ ಅಧೀನರ ನೆಲೆಯನ್ನು | 
ಹೆಂಡತಿ ಸುಬ್ಬಮ್ಮ. ಅವರ ಪ್ರೇಯಸಿ ಚಂದ್ರಾ. 
ಆಚಾರ್ಯರ ಮಕ್ಕಳಾದ ವಿರಜಾ, ಗೋವಿಂದರದು ' 
ಅಧೀನತೆ, ಪಾರತಂಪ್ರ, ಗಳ ನಡುವೆಯೂ ಸತ್ತ್ವ ರಹಿತ 


ವಲ್ಲದ ಅಸ್ತಿ ತ್ವ ಕ ರ ಸ್ವಂತಿಕೆಗಳ ಇರವನ್ನು. 
ಇತ್ಯಾತ್ಮಕ | ದಾಖ ಸುತ್ತ "ನುಸು'. ಏಕೆ ಯಜ 
ಗೌಣವಾಗಿಸಿದೆ.. 


ಮಾನ ಸಂಸ್ಕೃತಿ ಈ ಜನರ ಇರವನ್ನು 
ಪ್ರಶ್ನಿಸಿಕೊಳ್ಳು ವಂತೆ ಓದುಗರನ್ನು ಪ್ರೇರೇ 


2) ಈ ಅಧೀನರ ಬದುಕಿನ ಅಸ್ತಿತ್ವ ಅಥವಾ 
ಇರವೂ ಮುಖ್ಯವೆಂಬುಬನ್ನು ಸ್ಥಾಪಿಸುವ ವಿಧುನ ತ್ನ 
ಯಾವುದು ? ಇವರೆಲ್ಲರ ದಿನದಿಸದ ಕೇವಲ: ರೂಢಿ 
ಗತವೇ ಆದರೂ, ಆ ಬದುಕಿನ ವಿವರಗಳನ್ನು ಸಜೀವ 
ಮಗಿಸಿ ಚಿತ್ರಿಸಿರುವುದು ಇಂಥ ಒಂದು ವಿಧಾನವೆನ್ಸ 
ಬಹುದು. ಹೆಂಗಸರು ಬೆಟ್ಟ ಬೆಳಿಗ್ಗೆ ಎದ್ದು ರಂಗವಲ್ಲಿ " 
ಇಕ್ಕುವ ಇಲ್ಲವೆ ದಿನದ ಕೊಟ್ಟಿಗೆ ತೊಳಿದು ಹಾಲು 
ಕರೆವ ವಿವರವಾಗಿರಬಹುದು. ನಾಣಿ ಬಾವಿಯಿಂದ 
ನೀರು ಸೇದುವ ವಿವರವಾಗಬಹುದು, ವರಲಕ್ಷ್ಮಿ ವ್ರತದ 
ಒಡವೆ, ಸೀರೆ, ಮಡಿ, ಧಾರ್ಮಿಕ ಪೂಜಾದಿ ವಿಧಾನಗಳ 
ವಿವರನಿರಬಹ:ದು, ಅಥಮು ಕೆಲಸದ ಆಳು ಸೌದೆ ಕಡಿವ 
ಪ್ರತಿಯೊಂದೂ ಆಯಾ ವ್ಯಕ್ತಿ ಕ 
ಗಳ [ois ಸಂಕಟ, ಸಂತಸ, ಯಾತನೆ ಹಿಗ್ಗುಗಳ ತೆ 
ಉಸಿರಾಟದ ಗಶಿಯೊಂದಿಗೇ ದಾಖಲಾಗುತ್ತವೆ. ಈ 
ವಿವರಗಳಲ್ಲಿ ಅವರ ಮಾನವೀಯ ತಾಕಲಾಟಗಳಿವೆ. 
ಉದಾಹರಣೆಗೆ ಪದ್ಮಾವಶಿ-ಮನೆತನದ ದೊಡ್ಡವ್ರತ” 
ವಾದ ವರಲಕ್ಷ್ಮಿ ಪೂಜೆಯ ದಿನ ಅಲಂಕರಿಸಿಕೊಳ್ಳುವ 
ಪೂಜೆಯ ಸಿದ್ಧತೆಗಳನ್ನು ಮಾಡುವ, ಅಡುಗೆ ಮಾಡುವ 
ಕೊನೆಗೆ ರಾತ್ರಿ ಗಂಡಿನಿಂದ ಅತ್ಯಾ ಚಾರಕ್ಕೆ ser 
ವರೆಗಿನ ಎಲ್ಲ ವಿವರಗಳಲ್ಲಿ ಬಳಯ ಅಂತದೇಗೆದ ಬದು 
ಕಿನ ವ್ಯಾಖ್ಯಾನ ಬೆರೆತುಕೊಳ್ಳು ತ್ತದೆ. ಆದೇ ರೀತಿ" 
ಸುಬ್ಬಮ್ಮ ತನ್ನ ಪತಿ ಹಯೆಗ್ರಿ ಭಾ ಇಟ್ಟು 
ಕೊಂಡ ಚಂದ್ರಾ ನಾಗ ಆಕೆಯನ್ನು ನಚ 
ಕೊಳ್ಳುವ ರೀತಿಯಲ್ಲಿ ಔದಾರ್ಯ, ಸಂಕಟ ಎರಡೂ 1 
ಜೊತೆಗೂಡಿರುವುದನ್ನು ಸೂಕ್ಷ, ವಾಗಿ ಕ್ಕ ಕೃತಿ ದಾಖಿಲಿಸು: 
ತ್ತದೆ. ಹೀಗೆ ನೂರ:ರು ರಾಶಿಯಲ್ಲಿ ನೋವಿಗೊಳ' 
ಗಾದವರ ನೆಲೆಗಳನ್ನು ಗುರುತಿಸುತ್ತಲೇ ಬದುಕಿನಲ್ಲಿ ' 
ಅವರೂ ಸುಖದ ಗಳಿಗೆಗಳನ್ನು ಹೇಗೆ ಸೃಷ್ಟಿಸಬಲ್ಲಿರೆಂಬು. p. 
ದನ್ನೂ "ನಾಸು' ಗುರುತಿಸ ತ್ತವೆ. 3 


6 


ಹ | ಇ Mes ದ್‌ ್‌ ಹ್‌ ಚ ಜೊ 


Me ಕಗ ಕಕ, || | ಎರೆ ad ಟಾ ಇ 


ಪ ಸೃಬಲ ಅಂಶಗಳನ್ನು 


fee” ೯ ಹ್‌ 


ತಿ) ಹಶಿ ತ್ತಿಕ್ಕಲ್ಪಟ್ಟ ವರ, ಅಂಚಿಗೆ ಒತ್ತ ರಿಸಲ್ಪಟ್ಟ 
ವರ ಬದುಕಿನ ದ್ರವ್ಯವನ್ನು ಸಿ ಪ್ರಧಾನ ಸಂಸ್ಕೃತಿಯ 
ನಿರೀಕ್ಷಿತ ಮೌಲ್ಯಗಳಿಗೆ ಪ್ರ ತಿಯಾಗಿ ಹೀಗೆ ದಾಖಲಿಸಿರ್ರು 
ವ್ರದರಿಂದ “ನಾಸು' ವಿನಲ್ಲಿ ಉದ್ದಕ್ಕೂ ವಿಶಿಷ್ಟವಾದ; 
ಸಂಕೀರ್ಣವಾದ ವೌಲ್ಯಗಳ ತಾಕಲಾಟವನ್ನು ಲೇಖಕಿ 
ಸೃಷ್ಟಿಸುತ್ತಾರೆ... ಉದಾ : ಯಜಮಾನ ವ್ಯವಸ್ಥೆಯ 
ಪ್ರತಿನಿಧಿಸುವ ಅನಂತಾಚಾರ್ಯ 
ಹಯಗ್ರೀವಾಚಾರ್ಯರಿಗೆ ತಮ್ಮ ಜಾತಿ, ವಿದ್ವತ್ತು, 
ಜ್ಞಾ ನದ ಸಾಮರ್ಥ್ಯದ ಬಗ್ಗೆ ನಿಪ ಸಂದಿಗ್ದ ಪಾದ ವಿಶ್ವಾಸ 

ಎದೆ. ಸಮಾಜದಲ್ಲಿ ಇತರರ ಮ್‌ ಇವರು ಬಡಿತ 
ಸುಧಿಸುವಲ್ಲಿ ಈ ಜು ಸ್ಲಿನವೇ ಇವರ ಮುಖ್ಯ ಅಧಿಕಾರದ 
ನೆಲೆಯಾಗಿದೆ. ಅನೇಕರಿಗೆ ಪುಠ ಹೇಳಿ ಶಿಷ್ಯರನ್ನು 
"ಯಶಸ್ಸಿ'ನತ್ತ ಬೆಳೆಸಿದ ಹೆಮ್ಮೆಯಿರ:ವ ಅನಂತಾ 
ಚಾರ್ಯರು, ತಮ್ಮ ವಿದ್ವತ್ತು, ಜ್ಞಾನಗಳ ದಾಹದ 
ಮುಂದುವರಿಕೆ, ಮರುಕಳಿಕೆಯನ್ನು ಮಸ್ಯಳಾದ 
ಆರುತಿ ವಿಷ್ಣುಗಳಲ್ಲಿ ಗುರುತಿಸಿಕೊಂಡು, ತಮ್ಮದೇ 
ಅಹವಿ:ಕೆಯ ವಿಸ್ತ್ರತ ರೂಪಗಳಾಗಿರುವ ಆ ಮಕ್ಕಳನ್ನು 
ಪ್ರೀತಿಸಬಲ್ಲವರು.  ಹಯಗ್ರೀವಾಚಾರ್ಯರು ತಮ್ಮ 
ಚ್ಹಾ ನ ವಿದ್ವತ್ತುಗಳ ಜೊತೆ ಫಾರುಷ, ರಸಿ *ತೆಯನ್ನೂ 
ರರ ಅಂಶವಾಗಿಸಿಕೊಂಡವರು ಕಟ್ಟಿ ಗೆ ಮೈ ನಷ 
ಸಾಧ್ವಿ ಹೆಂಡತಿಗಿಂತ ಸುಂದರ ಫರಾನ್‌ ಜ್‌ ಧ್ರ ಳಲ್ಲಿ 
ತಮ್ಮ ಪೌರುಷದ ಸಾರ್ಥಕತೆ ಕಂಡು, ಅಹಮಿಕೆಯ 
ವಿಸ್ತ್ರತ ರೊಪವಾಗಿ ಆಕೆಯನ್ನು ಗೌರವಿಸಬಲ್ಲರು. 
ಇತರರ ನೋವು ಯಾವುದೂ ಇವರಿಗೆ ತಲುಪದಷ್ಟು 
ಶುಷ್ಕ ರು ಇವರು. 

ಇವರ ನೆಲೆಗಳಿಗಿಂತ ತೀರಾ ಭಿನ್ನ ವಾದ ಅಕ್ಕವ 


೪ ದ? 
ಅಂಬವ್ವ, ಪದ್ಮಾವತಿ, ಸುಬ್ಬವ್ವ ಮತ್ರ ನಾಣಿ ತುಂಬು 
೨ ದ್ರವ್ಯವುಳ್ಳವರು, ತಮ್ಮ ಅಹಮಿಕೆ 


ಯಲ್ಲಿ, € ಬಂಧಿತರಾಗದೆ ಸುತ್ತಲಿನಲ್ಲಿ ಎಲ್ಲರಿಗೂ ತಮ್ಮ 


ಅನುಕಂಪ, ಪ್ರೀತಿ ವಿಸ್ತರಿಸಬಲ್ಲವರು. ಇತರರೆ 
ನೋವಿಗೆ ಮಿಡಿವ, ಕ್ರಿಯಾಶೀಲರಾಗುವ ಮಾನವೀಯ 
ನೆಲೆಯಲ್ಲಿ ಬದುಕುವ ಇವರದು ನಿಜವಾದ ಅರ್ಥವುಳ್ಳ 
ಬದುಕು. ಆದರೆ “ಯಜವಕಾನರೆ' ದರ್ಪ, ದೌರ್ಜನ್ಯ 
ಗಳಡಿ ಇವರು ಅಸಹಾಯಕರಾಗಿ ನೋವುಣ್ಣು. ವ ಬಗೆ 
ಯನ್ನು “ನಾಸು' ತುಂಬ ಸೂಕ್ಷ್ಮವೂ, ಸಾಂದ್ರವೂ ಆದ 
ಅನುಭವಗಳ ಮೂಲಕ ಸ 

4, ಇವೆಲ್ಲವೂ ಮುಖ್ಯ ಆದ ಇವುಗಳಷ್ಪೇ 
ಮುಖ್ಯ ವಾಗಿ ಓದುಗರನ್ನು ಸೆಳೆಯುವ ಮತ್ತೊಂದು 


A Ty 


“ಪೌರುಷ' 


ಅಂಶ “ನಾಸು'ವಿನಲ್ಲಿದೆ. ಆದು 
ಶ್ರ ತ್ವ'ಗಳ ಪರಂಪರಾಗತ ನಂಬಿಕೆಗಳನ್ನು ಅಲುಗಾಡಿ 
A. ಜ್ಞಾ ನ, ತರ್ಕ, ವಿಚಾರಪರತೆ, ಕೌರ್ಯ 
ಹಿಂಸೆಗಳು "ಪಾರುಷ'ದ ಹೆಸರಿನಲ್ಲೂ -ಅಂತಃಕರಣ' 
ಮೃದುತ್ವ, ಸಹನೆ, ಭಾವನಾ ತೀವ್ರತೆ, ಸೌಜನ್ಯಗಳು, 
“ಸ್ತೀತ್ಮ'ದ ಹೆಸರಿನಲ್ಲೂ ದೃವೀಕೃತವಾಗಿ ಪುರುಷ 


ಮತ್ತು 


ಗುಣಗಳು, ಸ್ತ್ರೀಗುಣಗಳೆಂದು ಕರೆಸಿಕೊಳ್ಳುತ್ತಾ ಬರು 
ತ್ರ್ರಿವೆ.. "ನಾಸು'ವಿನಲ್ಲಿ ಎಲ್ಲರಿಗಿಂತ ಅತಿಹೆಚ್ಚು ನೋವು 


ಣ್ಣು ವ ನಾರಾಯಣ, ಪುರುಷದೇಹಿ ಆದರೆ ಮಾನವೀಯ 
ಅಂತಃಕರಣ ಸಮಗ್ರವಾಗಿ ವಿಕಾಸಗೊಳ್ಳುವ ವ್ಯಕ್ತಿ. 
ಮತ್ತು ಇವನ ಈ ಸತ ವನ್ನು ಕಾದಂಬರಿಯಲ್ಲಿ ಯಾವಾ 
ಗಲೂ ಗುರುತಿಸುವವರು ಸ್ತ್ರೀಯರು.ಇವನು ತಾದಾತ್ಮ್ಯ 
ಗೊಳ್ಳುವುದು ಸ್ತ್ರೀಯರ ಮತ್ತು ಪ್ರಕೃತಿಯ ಲೋಕ 
ದೊಂದಿಗೆ, ಕೃತಿಯ ಕೊನೆಗೆ ತನ್ನ ಅತಿಯಾದ ಅತ್ಯಾವ 

ಹೇಳನದ ಸ್ಥಿ ತಿಯ ಲಾಯ ಚಪರಾನಕ ಹಂಗು ಕಳಚಿ 
ಕೊಂಡು, ಮ ನನೆಬಿಟ್ಟು ಓಡಿಹೋಗಿ ಹೇಗೋ ಸ್ವಲ್ಪ 
ಕಶಿತು, ತನ್ನದೇ ಆದ ವ್ಯಕ್ತಿತ್ವಗಳಿಸಿಕೊಳ್ಳುವ ನಾಣಿ, 
ನ್ನನ್ನು ಹಂಗಿಸಿದ ಹಿರಿಯರೆಲ್ಲರೆ ಮನಸ್ಸುಗಳ ಪರಿ 
ವರ್ತನೆಗೆ ಕೇಂದ್ರವಾಗುವಂತೆಯೇ, ಅಸಹಾಯಕರಾದ 
ತನ್ನ ತಲೆಮಾರಿನ ಎಲ್ಲ ಎಳೆಯ ಜೀವಗಳ ಬದುಕಿನ 


ಗೋಜಲನ್ನು ಬಿಡಿಸಿಕೊಳ್ಳಲು ಸಹಾಯಕನೂ ಆಗು 
ತ್ತಾನೆ. ಎಲ್ಲರ ಮನಸ್ಸಿನಲ್ಲಿ ತನ್ನ ಪ್ರೀತಿಯನ್ನು 


ಸ್ಥಾಪಿಸಿ, ತಾನು ಮಾತ್ರ ಇಲ್ಲವಾಗುತ್ತಾನೆ. ಹೇಗೆ ಸ್ತ್ರೀ 
ಯಾತ್ಮ6 ನೆಲೆಯಿಂದ ಆರಂಭವಾಗಿ, ಒಟ್ಟು ಬದುಕಿನ 
ಮೌಲ್ಯದತ್ತ ಹೊಸ ನೋಟ ಹರಿಸುವ "ವಾಸು" 
ಸುನಂದಾ ಅವರ ಮೊದಲ ಕಾದಂಬರಿ ಎಂಬುದೇ 
ಅಚ ರಿಯ ವಿಷಯ. ಆದ ರಿಂದಲೇ ಇನ್ನೂ ಬಹಳಷ) 

ಚ 0 ಎ ಟಿ 
ಇವರಿಂದ ಬಂದೀತು ಎಂಬ ಆಶೆಯನ್ನು ಹುಟ್ಟಿಸು 
ವಂತಿದೆ. ಷಿ 


ಶುಭಾಶಯಗಳೊಂದಿಗೆ, 


ಮಧು ಮುದ್ರಣಾಲಯ 


ತ ಹ 
ಓಂದು ಸುಸಂಗತ ಅಕೀತದ ಕುಠುಕಾಬಿರಕ್ಕಿ.... 


೨-ಡಾ| ನಿಜಯಾ ಪಚ್ಚಿ. 


[1993ರ ಮೇ 31ರಿಂದ ಜೂನ್‌ 3ರ 
ವರೆಗೆ ಮೈ ಸೂರಿನಲ್ಲಿ ಜರುಗಿದ ಮಹಿಳಾ 
ಅಧ್ಯಯನಗಳನ್ನು ಕುರಿತ 6ನೇ ರಾಷ್ಟ್ರೀಯ 
ಸಮ್ಮೇಳನದಲ್ಲಿ “ಶ್ರೀಮತಿ ಮಾಧುರಿ ಸಾ” 
ಅನರ ಸ್ಮರಣಾರ್ಥ ಏರ್ಪಡಿಸಲಾಗಿದ್ದ ಉಸ 
ನ್ಯಾಸಕ್ಕಾಗಿ ಶ್ರೀಮತಿ ಡಾ| ನಿಜಯಾದಚ್ಪೆ 
ಯವರು ಮಂಡಿಸಿದ್ದ ಆಂಗ್ಲ. ಪ್ರಬಂಧದ 
ಸಂಗ್ರಹಾನುನಾದ ಇದು. ಚರ್ಚೆಗೆ ಅರ್ಹವಾದ 
ಅನೇಕ ವಿಚಾರಗಳನ್ನು ಲೇಖಕಿ ಈ ಪ್ರಬಂಧ 
ದಲ್ಲಿ ಪ್ರತಿಸಾದಿಸಿದ್ದು ಆ ವಿಚಾರಗಳ ಸತ್ವ 
ಗೆಡದಂಕೆ ಹಿಡಿದಿಡುವ ಪ್ರಯತ್ನವನ್ನು . ಇಲ್ಲಿ 
ನಡೆಸಲಾಗಿದೆ. ಇಲ್ಲಿನ ನಿಚಾರಗಳ ಬಗ್ಗೆ 
ಅಚಲದ ಓದುಗರಿಂದ ಮುಕ್ತ್‌ ಪ್ರತಿಕ್ರಿಯೆ 
ಗಳನ್ನು ಆಹ್ವಾನಿಸುತ್ತಿ ಜ್ನೇಪೆ ಸಂ] 


ಭಾರತೀಯ ಸಮಾಜ ಆಧುನಿಕ 
ಸಮಾಜದಂತೆ ಆಟ ಇ ಇಲ್ಲಿನ 
ಬಹುರೂಪಿಯಾದದ್ದು. ಈ ಸಂಸ್ಕೃತಿಯಲ್ಲಿನ ಸ್ತ್ರೀಯರೆ 
ಇಂದಿನ ಪರಿಸ್ಥಿತಿ “ಹಲವು ಬಗೆಯ ಗೊಂದಲಕರ, 
ಅಸಂಗತ ೫. ಪರಸ್ಪ ರ ವಿರುದ್ಧ ವೆನ್ನಬಹುದಾದ 
ಅಂಶಗಳಿಂದ ಕೂಡಿದೆ. ವ್ಯವಸ್ಥೆಯ ಮೂಲದಿಂದ 
ಚಾರಿತ್ರಿಕವಾಗಿ ರೂಢವಾಗಿರುವ ಸ್ತ್ರೀಯರನ್ನು ಕುರಿತ 
ಕ್ರೌರ್ಯ, ಹಿಂಸೆಗಳು ಒಂದು ಕಡೆ ಸಾಂಸ್ಕೃತಿಕ ಆಚರಣೆ 
ಗಳಲ್ಲಿ ಅಭಿವ್ಯಕ್ತಿ ಪಡೆಯುತ್ತಿದ್ದರೆ ಮತ್ತೊಂದೆಡೆ 
ಭಾರತದ ಸಂಸ್ಕೃತಿ ಮೂಲಭೂತವಾಗಿ ಮಾತೃಕೇಂದ್ರಿತ 
ವಾದದ್ದೆಂದು ಗುರುತಿಸುವ ಇತಿಹಾಸಕಾರರು ಹೇಳು 


ಪಾಶಾ ತ 
ಚಶಿ 


ಸಂಸ್ಕೃತಿ 


ವಂತೆ "ಭಾರತೀಯ ಮನಸ್ಸಿನ ಪರಮಾಧಿಕಾರ 
ಸ್ತ್ರೀಯಾಶ್ಮಕ ನೆಲೆಯದು' ಎಂಬಂಥ ಚಿಂತನೆಗಳಿವೆ. 
ಇದರಿಂದ ಭಾರತೀಯ ಮಹಿಳೆಯರ ಸಾಂಸ್ಕೃತಿಕ 


ಹಿನ್ನೆಲೆಗಳೇ ವಿಭಿನ್ನ ರೀತಿಯದಾಗಿದ್ದು, ಆಯಾ ಹಿನ್ನೆಲೆ 
ಗಳ ಜೊತೆಯಲ್ಲಿಯೇ ಅವರೆ ಸ್ಥಿತಿಗಳನ್ನು 
ಬೇಕಾಗುತ್ತದೆ. 


ಗ್ರಹಿಸ 


ಅನೇಕ ಒಳತೋಟಿಗಳು, ವೈರುದ್ಧ ಗಳು, 
ಧನಾತ್ಮಕ ಮತ್ತು ನೇತಾ ತ್ಮ ಭ್ರ Ens ಕೂಡಿರುವ | 
ಭಾರತೀಯ ಜಸ ಸತ ಿಪ್ರಧುನ ವ್ಯವಸ್ಥೆ ಯು. 1 
ಎಲ್ಲಾ ಕಡೆಗಳಲ್ಲೂ ಒಂದೇ ವಿಧವಾಗಿ ಸಮಾನ, ಸ್ಥ ಷ್ಟ! 


೧೧೨ ಬಟ ದ 
ರೂಪದಲ್ಲಿ ಇದೆ ಎನ್ನಲು ಸಾಧ್ಯ ವಿಲ್ಲ. ವೈ RTE 
ಪರಂಪರೆ ಪ್ರಧಾನವಾಗಿರುವ ಕಡೆ ಪತೃಪ್ಪ ದಾನ 

ಆದರೆ “ವೈ ದಿಕ p 


ವ್ಯವಸ್ಥೆಯೇ ಬಲು. ಬಲವಾಗಿದೆ. 
ಪರಂಪರೆಯಲ್ಲಿ, ಮತ್ತು ಕೆಲವಡೆ ವೈದಿಕ ಪರಂಪರೆ py 
ಯಲ್ಲೂ ಪಿತೃ ಪ್ರಧಾನವಲ್ಲದ ಸಾಮಾಜಿಕ 
ಇಂದಿಗೂ ಉಳಿದು ಬಂದಿದೆ. ವೈದಿಕ-ಅವೈದಿಕಗಳ 
ಪ್ರ ಸಾಂಸ್ಕೃತಿಕ ಸಂಕೀರ್ಣದಲ್ಲಿ ಎಲ್ಲ ಭಾರತೀಯ 
ಮಹಿಳೆಯೆರ ಸಿ ಸತಿಗಳನ್ನೂ ಕುರಿತಂತೆ ಒಂದೇ ಪರಿಭಾಷೆ ' 
ಯಲ್ಲಿ ೬ ಪ್‌] ಕಷ್ಟದ ಸಂಗತಿ. ಏಕೆಂದರೆ : 
ಇಂಥ ಏಕರೂಪದ್ದಾ ದ ಕ್‌ ಸ ಇದೆಯೆ: | 
ಎಂಬುದೇ ಮುಖ್ಯ ಪ್ರಶ್ನೆಯಾಗಿದೆ. | 
“ಭಾರತೀಯ ಘಃ ಹಿಳೆ'ಯರನ್ನು ಕುರಿತು ಈವರೆಗೆ 3 
ಬಹಳ ಜನ ಬರೆದಿದ್ದಾರೆ. ಆದರೆ ಅವರ ಬರಹಗಳು 
ಮಹಿಳೆಯರ ಶೋಷಣೆಯ ಮೇಲೆ ಕೇಂದ್ರೀಕೃತವಾಗಿರು 
ವುದೇ ಹೆಚ್ಚು ೂ ನಮ್ಮ ವರ್ತಮಾನದ ಆನೇಕ ಜ ಕ್ಯೈಲಂತ 
ಸಮಸ್ಯೆಗಳು ಶತ ಶತಮಾನಗಳಿಂದ ಬೆಳೆದುಬಂದ ' 
ಶೋಷಕ ವ್ಯವಸ್ಥೆಯ ಪ್ರಭಾವದಿಂದ ಹುಟ್ಟಿದವು ಎಂಬ 
ವಾಸ್ತವಾಂಶಕ್ಕೆ ನುವು ಕಣ್ಣು ಮುಚ್ಚಿ ಕೊಳ್ಳ ಬೇಕಲ. 
ಆದರೆ ಬದಲಾವಣೆಯ ಪ್ರಕ್ರಿಯೆ ಮತ್ತು ಉತ್ತಮ ' 
ಭವಿಷ್ಯದ ನಿರೀಕ್ಷೆಗಳು ನಮ್ಮ ಅತೀತ, ವರ್ತಮಾನಗಳ ದಾ 
ಎರಡರ ವ್ಯಾಪಕ ಆರಿವನ್ನು' ಬಯಸುತ್ತವೆ. ನಮ WH 
ಸಾಂಸ್ಕೃತಿಕ ಅತೀತದಲ್ಲಿ ಇವತ್ತಿನ ಸ್ತ್ರೀಯರು ಒಪ್ಪಿ, 
ಅನುಸರಿಸಬಹುದಾದ ಇತ್ಯಾತ್ಮಕ ಗಳು ಇವೆಯೆ 
ಎಂಬುದನ್ನು ತಿಳಿಯಬೇಕಾದ್ದು ಇಂದು ಬಹು ಅಗತ್ಯ. 
ಇಂಥ ಇತ್ಯಾತ್ಮಕ ಮಾದರಿಗಳಿಗಾಗಿ ನಾವು ವೈದಿಕ. A 
ಪರಂಪರೆಯ ಧಾರ್ಮಿಕ ವಿಧಿಗಳ ಹಿಂದೆ ಹೋದರೆ ಎ ಗ 
ನಮ್ಮನ್ನು ಬಹುದೂರ ಕೊಂಡೊಯ್ಯಲಾರವು. ಅದಕ್ಕಾಗಿ yp 


ನಾವು ಅವೈದಿಕ ಸಂಸ್ಕೃತಿಗಳತ್ತ ನೋಟಹರಿಸಬೇಕಾಗು 


ಸ್ವರೂಪ ' 


ರಹ ಎ 
ಸ ಸ್ಟ ಜ್‌ ತ್‌ 


ಗಳಿವೆ. 
"ಶಿಕ ಆಥವಾ ಬುಡಕಟ್ಟು Pet ಕರೆ ಹನ್ನೆರಡನೆಯ ಶತವಠಾನದಲ್ಲಿ ಸಂಭವಿಸಿದ ವೀರ 
ತಿಗಳನ್ನು ಈ ದೃಷ್ಟಿ ಯಿಂದ ಶೋಧಿಸಬೇಕಾಗು ಶೈವ ಚಳವಳಿಯು ಮುಖ್ಯವಾಗಿ ಆತ ವು ಹೆಣ್ಣೂ ಅಲ್ಲ. 
ಚ ಅಲ್ಲ ಎಂಬ ತಾತ್ತ್ವಿಕ ನೆಲೆಯನ್ನು ಹೊಂದಿತ್ತು. 
ಇದರಿಂದ ಆ ಚಳವಳಿ ಇ ಸಿದ್ದ ಅನುಕೂಲಕರ 
' ಭಾರತದ ವೈಶಿಷ್ಟ ಕತೆ ಪರಿಸರದಲ್ಲಿ ಸ್ತ್ರೀಯರು ಬೌದ್ದ ನ “ದ್ಯಾ ತ್ಮಿಕ ಕ್ಷೇತ್ರ 
ಸಮಗ್ರ PR ಸಾಂಸ್ಯತಿಕ ಲಕ್ಷಣಗಳೊಂದಿಗೆ ಗಳಲ್ಲಿ ಹೆಚ್ಚಿನ ಸ 7 ಸಾಧನೆ he ಅವಕಾಶ ದೊರೆತಿತ್ತು. 

ಏ8 ಪಡೆದಿದ್ದ ರೊ ದಕ್ಷಿಣ ಭಾರೆತದ ಸಾಂಸ್ಕ್ರತಿಕ ಅಕ್ಕಮಹಾದೇವಿ ಆ ಪರಿಸರದಲ್ಲಿ ತನ್ನ ಮದಃಷೆಯ 
ಸ್ಪ ಷ್ಛ ವಾದ ವಿಭಿನ್ನ ಸ್ವರೂಪವುಳ್ಳದ್ದು. ಇಲ್ಲಿನ' ಚೌಕಟ್ಟು ಕಿತ್ತೊಗೆದು ನಡೆದದ್ದು ಸುಭ್ಯವಾದದ್ದೆಪ್ಟೇ 
ಶಾಸನಗಳು, ಲೆ, ಶಿಲ್ಪ, ಜಾನಪದ ಸಾಹಿತ್ಯ, ಧಾರ್ಮಿಕ ಅಲ್ಲ, ಧಾರ್ಮಿಕವಾಗಿ ಅದಕ್ಕೆ ಮನ್ನಣೆಯೂ ದೆ 
ಗಳು ಈ ವಿಶಿಷ್ಠ ಸೈ ಲಕ್ಷಣಗಳ ದ್ಯೋತಕವಾಗಿದೆ, ಯಿತು. ಸೂಳೆ ಸಂಕವ್ವ ಹೊಲೆಯುವ ಕಾಯಕದ 


ಕಲವು ವೈ ಶಿಷ್ಠ ಗಳನ್ನು ಉದಾಹರಿಸಬಹುದು: ರೇವವ್ವೆಯರಂಥ ಸಾಮಾನ್ಯರಿಂದ ಹಿಡಿದು ಸುಮಾರು 
ಶೈವಧರ್ಮ ದಕ್ಷಿಣ ಗರದಲೆ ದೃಢವಾಗಿ ಬೇರೂರಿತ್ತು. 30ಜನ ಸ್ತ್ರೀಯರು ಕಾವ್ಯದ ಮೂಲಕ ತಮ್ಮನ್ನು 


ಛ, ಆಸ್ಸುಂಗಳ ಜೊತೆಗೆ ಕಣ ಭಾರತದ ಕೆಲವು ಅಭಿವ್ಯಕ್ತಿಗೊಳಿಸಿಕೊಳ್ಳುವುದು ಆಗ ಸಾಧ್ಯವಾಗಿತ್ತು. 
ಳು ಶಾಸ್ತಪಂಥಗಳ ಕೇಂದ್ರಗಳಾಗಿದ್ದವು. ಮಾತೃ ತಮ್ಮ ಕಾಲದ ಪುರುಷರಿಂದ ಇವರು ಗೌರವ, ಆದರ 
೨ನ, ಮಾತೃಸಂತಾನ ಮತ್ತು ಮಾತೃಕೇಂದ್ರಿತ ಗಳನ್ನು ಪಡೆದಿದ್ದರಲ್ಲದೆ ಅಕ್ಕನಂಥವರು ಮುಂದಿನ 
ೃತಿಗಳು ದಕ್ಷಿಣ ಭಾರತದಲ್ಲಿ ಇದ್ದವು. ಇಲ್ಲಿನ ಕವಿಗಳ ಕಾವ್ಯಗಳಿಗೆ ಕೇಂದ್ರ ವ್ಯಕ್ತಿಗಳೂ ಆದರು. 
1 ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿವೆ... ಹಿತೃಪ್ರಧಾನ ವ್ಯವಸ್ಥೆಯ ಚೌಕಟ್ಟನ್ನು ಈ 
5 ನಿನ್ನ ತೆಗಳ ಪಟ್ಟಿ ಬೆಳೆಸಬಹುದು. ಅಲ್ಬಾಯುಷಿಯಾಗಿದ್ದ ವೀರಶೈವ. ಚಳವಳಿಯು: 
ದಕ್ಷಿಣ ಭಾರತದ ಈ ವಿಶಿಷ್ಟ ಸಾಂಸ್ಕೃತಿಕ ಬದಲಾಯಿಸಲು ಸಮರ್ಥವಾಗಿರಲಿಲ್ಲ. ಅಕ್ಕನಂಥವರು 
ರಂಪರೆಯಲ್ಲಿ ಕರ್ನಾಟಕವೂ ಪಾಲುಹೊಂದಿರುವುದ ಇಂದಿನ ಸಾಂಸಾರಿಕ ಆಸಕ್ತಿಯುಳ್ಳ ಸಾಮಾನ್ಯ ಮಹಿಳೆ 
, ಇಲ್ಲು ಸಮೃದ್ಧವಾಗಿ ದೊರೆಯುವ ಸಾಮಗ್ರಿಗಳ ಯರಿಗೆ ಮಾದರಿಯೂ ಆಗಲಾರರು. ಇಂದು ವೀರಶೈವ 
ಲಕ ನಮ್ಮ ಅತೀತದಿಂದ ಸುಸಂಗತವೆನ್ನಬಹುದಾದ ಸಮುದಾಯ ಆ ಚಾರಿತ್ರಿಕ ಹಂತದ ಎಲ್ಲ ಚಲನಶೀಲತೆ 
ಸಾಂ ಸ್ಕೃತಿಕ ಬನ್ನೆ ಲೆಯನ್ನು ಹುಡುಕಲು ಸಾಧ್ಯ. ಕಳೆದುಕೊಂಡು, ತನ್ನ ಸುತ್ತಲಿನ ಇತರ ಸಾಂಸ್ಕೃತಿಕ 
ತ ಇಲ್ಲಿ ಅಂಥ ಒಂದು ಕಿರುಯತ್ನವನ್ನು ಮಾಡ ಸಮೂಹಗಳಷ್ಟೇ ಪಿತೃಪ್ರಧಾನ ವ್ಯವಸ್ಥೆಯ ಅಂಗ 
ವಾಗಿದೆ ಎಂಬುದೂ ನಿಜ. ಆದರೆ ಈ ಧಾರ್ಮಿಕ 
ಪರಂಪರೆಯಲ್ಲಿ ಒಮ್ಮೆ ಉನ್ನತಿಗೇರಿದ್ದ ಸ್ತೀಯರ 


ನೆಲೆಯ ಪ್ರಭಾವವನ್ನು ಇಂದಿಗೂ ಸ್ವಲ್ಪ ಗುರುತಿಸ 
ಶೈವಧರ್ಮದ ಅನೇಕ ಪಂಥಗಳು ಕರ್ನಾಟದ ಬಹುದಾಗಿದೆ. ಸನ್ಯಾಸಿನಿಯೊಬ್ಬರ ನೇತೃತ್ವ ದಲ್ಲಿ ಮಠ 
N ಬದುಕನ್ನು ಗಾಢವಾಗೆ ಪ್ರಭಾವಿಸಿದ್ದವು. ಪೊಂದರೆ ಅಸ್ತಿತ್ವ, ರಾಜಕೀಯ ಕ್ಷೇತ್ರದಲ್ಲಿ ಈ 
. 12ನೆಯ ಶತಮಾನದವರೆಗೂ ಇಲ್ಲಿ ಲಾಕುಲೀಶ, ನ್ನೈಲೆಯ ಮಹಿಳೆಯರ ಕಾರ್ಯಶೀಲತೆ,' ಆಧುನಿಕ 
ಸಾಶುಪತ, ಕಾಳಾಮುಖ, ಲಾಕುಲ ಮುಂತಾದ ಶೈವ ಕನ್ನಡ ಸಾಹಿತ್ಯದಲ್ಲಿ ಈ ಸ್ತ್ರೀಯರ ಸಾಧನೆಗಳನ್ನು 
ಪಂಥಗಳು ಪ್ರಭಾವ ಬೀರಿದ್ದವು. ಕೌಲ, ಸಾ ಗಮನಿಸಿದರೆ, ಧಾರ್ಮಿಕ ನೆಲೆಯಲಿ Fe ಚಾಲ 


ಸ್ತ್ರೀಯರ ಬಗ್ಗೆ “ನೇತ್ಯಾ ;್ಯತ್ಮಕ ದೃಷ್ಟಿಕೋನ ಗಳಿಗೆ ಈ ಪರಂಪರೆಯಲ್ಲಿ ಅಷ 


ರ್ಯಾ ತ ಕಾ 


ತುಲನಾತ್ಮಕವಾಗಿ ಕಡಿಮೆಯಿದೆ ಎಂಬುದರೆ ಕುರುಹು 
ಇದೆಂದು ಭಾವಿಸಬಹುದು. 


ಯೈಕ್ರಿ-ಆರಾಧನೆ 


ಜೈನ ಧಾರ್ಮಿಕ ಪರಂಪರೆ ಕರ್ನಾಟಕದಲ್ಲಿ ಬಹು 
ಬಲವಾದ ಪ ಪ್ರಭಾವ ಬೀರಿದೆ. ಅದರೆಲ್ಲೂ ಜೈನ 
ದಿಗಂಬರ ಪಂಥವು ಬಲವಾಗಿ ರೂಢಿಸಿದ್ದು ಕರ್ನಾಟಕ 
ದಲ್ಲಿಯೇ. ಈ ಧಾರ್ಮಿಕ ಪರಂಪರೆಯಲ್ಲಿ ತೀರ್ಥಂ 
ಕರರ ರಕ್ಷಕಿಯರಾದ ಆರಾಧನೆ ಇಲ್ಲಿ ಹೆಚ್ಚು ಪ್ರಸ್ತುತ 
ವಾದದ್ದು. ಧಾರ್ಮಿಕ ನೆಲೆಯಲ್ಲಿ ಯ:ಕ್ಷಿಯರ ಸ್ಕೂನ 
ತೀರ್ಥಕರರದ್ದ ಕ್ಕ ೦ತ ಕೆಳಗಿನದು. ಆದರೆ ಸಾಮಾನ್ಯ 
ಭಕ್ತರಿಗೆ ಈ ವ್ಯ: ತ್ಯಾಸ ತುಂಬ ಮುಖ್ಯವಾಗದು. ದಿನ 
ನಿತ್ಯ ದ ದ ಬದುಕನ ಕಷ್ಟ ಕೋಟಲೆಗಳಿಂದ 
ಮ ಮಾಡುವ ಅನುಗ್ರಹ 1) ಯಕ್ಷಿಯರಿಗೆ 
ತುಂಬ ಪ್ರಮುಖ ಸ್ಟಾ ನವನ್ನು ಈ ಧಾರ್ಮಿಕ ಅಚರಣೆ 
ಗಳಲ್ಲಿ ನೀಡಲಾಗಿದೆ.” ಪದ್ಮಾ ವತಿ, ಜ್ವಾ ಲಾಮಾಲಿನಿ, 
ಕೂಷ್ಮಾ! ೦ಡಿನಿ ಮುಂತಾದ ಈ ಯಕ್ಷಿಯರು ತ್ರಪ ಪ್ರಧಾನ 
ವ ವಸ್ಥೆ ಯ ಢಾಳಾದ ಲಕ್ಷಣವುಳ್ಳ ದಿಗಂಬರ ಪಂಥದಲ್ಲಿ 
ಈ ರೀತಿ ಆದ್ಯತೆ ಗಳಿಸಿರುವುದು ಮಹತ್ವದ ಸಂಗತಿ. 
ಪುರುಷ ದೇಹದಲ್ಲಿ ಮಾತ್ರವೇ ಮುಕ್ತಿ ಸಾಧ್ಯ ಎಂದು 
ನಂಬುವ ದಿಗಂಬರೆ ಪಂಥದ ಆರು ಮಠಗಳು ಕರ್ನಾಟಕ 
ದಲ್ಲಿದ್ದು » ಇವುಗಳಲ್ಲಿ ಮೂರು, ಯಕ್ಷಿಯರ ಆರಾಧನಾ 
ಕೇಂದ ದಲ್ಲೇ ಇರುವುದನ್ನು ಗಮನಿಸಬೇಕು. ಈ 
ದೇವಿಯರು ಜೈನ ಸಮುದಾಯಕ್ಕಷ್ಟೇ ಅಲ್ಲ, ಜೈನೇತರ 
ರಿಗೂ ಪೂಜಾರ್ಹರೆನಿಸಿದ್ದಾ ರೆ. ಆದರೆ ತೀರ್ಥಂಕರರ 
ಬಗ್ಗೆ ಇಂಥ ಸಮಾನ ಆದರವಿಲ್ಲ. ಇದಕ್ಕೆ ಹಲವು 
ಕಾರಣಗಳಿರಬಹುದು. ಈ ಯಕ್ಷಿಯರು ಕರ್ನಾಟಕದಲ್ಲಿ 
ಜೈನಧರ್ಮದ ಸಂಬಂಧ ಪಡೆದಿದ್ದ ಹಲವು ರಾಜ 
ಮನೆತನಗಳಿಗೆ ಕುಲದೇವಿಯರೂ ಆಗಿದ್ದವರು. ಇವರು 
ಸ್ಥಳೀಯ ಮೂಲದ ಮಾತೃದೇವತೆಗಳ ರೂಪಾಂತರ 
ಆಗಿರುವುದೂ ಸಾಧ್ಯ. ಒಟ್ಟಿ ನಲ್ಲಿ ಜೈನ ಸಂಸ್ಕೃತಿಯ 
ಸ್ತ್ರೀಯಾತ್ಮಕ ಅಭಿವ್ಯಕ್ತಿ ತತ್ವಗಳಂತಿರುವ ಈ ಯಕ್ಷಿಯರ 
ಮೂಲಕ ಸಾಮಾನ್ಯ ಮಹಿಳೆಯರು ಒಂದು ರೀತಿಯ 
ತಾದಾತ್ಮ $ದಿಂದ ಹೆಚ್ಚಿ ನ ಆತ್ಮ; ವಿಶ್ವಾ ಸಗಳಿಸಬಹುದು, 


ಸಿರಿ ಆರಾಧನೆ 
ಕರಾವಳಿ ಕರ್ನಾಟಕಕ್ಕೆ ತನ್ನದೇ ವಿಶಿಷ್ಟವಾದ 


ಸಾಂಸ್ಕೃತಿಕ ಚರಿತ್ರೆಯಿದೆ, ಇಲ್ಲಿನ ಬ್ರಾಹ್ಮಣೇತರ ಜಾತಿ 


ಗಳಲ್ಲಿ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಇಂದಿಗೂ 
ರೂಢಿಯಲ್ಲಿದೆ. ಈ ಜನರು "ಸಿರಿ' ೪ ತಮ್ಮ 
ವ್ಯವಸ್ಥೆಯ ಆದಿ ಮಹಿಳೆ ಎಂದು ಗೌರವಿಸಿ ಪೂಜಿಸು 
ತ್ತಾರೆ. ಇಲ್ಲಿನ ಆರು ದೇವಾಲಯಗಳಲ್ಲಿ ವರ್ಷಕೊಮ್ಮೆ 
“ಸಿರಿ ಉತ್ಸವವನ್ನು ನಡೆಸುತ್ತಾರೆ. ಈ ದೇವಾಲಯ 
ಗಳು ಮುಖ್ಯ ಸಂಸ್ಕೃತಿಯ ವಾಹಿನಿಗೆ ಸೇರಿ ಹೋಗಿ 
ದ್ದರೂ ಮೂಲದಲ್ಲಿ ಇವು ದ್ರಾವಿಡ ದೇವಾಲಯ 
ಗಳು. 

ಸಿರಿ'ಯ ಕಥೆಯೆನೆ ್ಲೇ ಸಾರುವ ತುಳು ಪಾಡ್ದ ನ 
ಗಳು ಆಕೆಯ ವೈವಾಹಿಕ ಬದುಕಿನ ಕಷ್ಟ, ತಾಪಗಳನ್ನು 
ವರ್ಣಿಸುತ್ತವೆ. ಅನೇಕ ಬಗೆಯ ದೌರ್ಜನ್ಯ, ಸಂಕಟ 
ಗಳು ಆಕೆಗೆ ಎದುರಾದಾಗ, ಆಕೆಯ ತವರು ಮನೆಯ 
ಬಾಗಿಲು ಸದಾ ಆಕೆಗೆ ತೆರೆದಿದ್ದು, ಅಲ್ಲಿಂದ ಯಾವಾಗಲೂ 
ಆಸರೆ, ಬೆಂಬಲಗಳನ್ನು ಆಕೆ ಪಡೆದುಕೊಳ್ಳುತ್ತಾಳೆ. 
ತನ್ನ ಗಂಡನ ಕ್ರೂರ ನಡವಳಿಕೆಗಳಿಂದಾಗಿ ಮನೆ ಬಿಟ್ಟು 
ಹೋಗಲು, ಸ್ವತಂತ್ರವಾಗಿ ಮದುವೆಯ ಆಯ್ಕೆ 
ಮಾಡಲು ಈಕೆಗೆ ಸಾಧ್ಯವಾಗುತ್ತದೆ. ತಾಯಿ-ಮಗಳು 
-ಮೊಮ್ಮಗಳು-ಹೀಗೆ ಮೂರು ತಲೆಮಾರುಗಳ ಮಾತೃ 
ಪ್ರಧಾನ ವ್ಯವಸ್ಥೆಯ ಕಥೆಯನ್ನು ಈ ಸಿರಿಯ ಕಥೆ 
ನಿರೂಪಿಸುತ್ತದೆ. ಇದರಲ್ಲಿ ಸಿರಿಯ ಬದುಕು ದುಃಖ 
ಗಳ ಜೊತೆಯಲ್ಲೇ ಯಶಸ್ಸಿನ ಮಾದರಿಯನ್ನೂ ಒಳ 
ಗೊಂಡಿದೆ. 

“ಅಳಿಯ ಸಂತಾನ'ದ ಕುಟುಂಬ ಪದ್ದ ತಿ ಆಚೆರಿ 
ಸುವ ಜನರೆಲ್ಲರೂ 'ಗಿರಿ'ಯನ್ನು “ಆದಿ ಮಹಿಳೆ' ಎಂದು 
ಗೌರವಿಸುತ್ತಾರೆ. ಬರ್ಮದೇವನು ತನ್ನ ಭಕ್ತನಾದ 
ಬರ್ಮ ಆಳ್ವನಿಗೆ ತಪಸ್ಸಿನ ವರವಾಗಿ ಈ ಸಿರಿಯನ್ನ 
ನೀಡಿದನೆಂಬುದನ್ನು ಗಮನಿಸಬೇಕು. ನಮ್ಮ ದೇಶದ 
ಎರಡು ಮಹಾಕಾವ್ಯಗಳು ಪುತ್ರರನ್ನು ವರವಾಗಿ ಪಡೆದ 
ಕಥೆಗಳನ್ನು ಹೇಳುತ್ತವೆಯೇ ಹೊರತು ಪ್ರತ್ರಿಯರದ್ದ 
ನ್ನಲ್ಲ. ಆದರೆ ಶೈವಧರ್ಮದಲ್ಲಿ ಮೇನಕಾದೇವಿ ತಪ 
ಸ್ಸಿನ ಫಲವಾಗಿ ಪಾರ್ವತಿಯನ್ನು ಪಡೆಯುತ್ತಾಳೆ, ' 
ಸಿರಿಯ ಕಥೆಯಲ್ಲಿ ವ್ಯಕ್ತವಾಗುವ ಬದುಕಿನ ಆಯ್ಕೆಯ 
ಸ್ವಾತಂತ್ರ್ಯ, ಹೋರಾಟ ಮತ್ತು ಗೆಲುವಿನ ಅಂಶಗಳು 
ಇಂದಿನ ಮಹಿಳೆಯರಿಗೆ ಧನಾತ್ಮಕ ಅಂಶಗಳಾಗಿ ಹೆಚ್ಚಿನ 
ಆತ್ಮವಿಶ್ವಾಸ ಪಡೆಯಲು ನೆರವಾಗಬಲ್ಲವು. 


ಶಕ್ತಿ ಆರಾಧನೆ 


ಶಾಕ್ವಧರ್ಮದ ದೃಷಿ ಯಲ್ಲಿ ಸ್ತ್ರೀಯಾಗಿರುವುದು 


ಅಚಲ 11 


ಒಂದು ಅನುಗ್ರಹದ ಸ್ಥಿತಿಯೆನಿಸುತ್ತದೆ. ಸ್ತ್ರೀ ಶರೀರೆ 
ದಲ್ಲಿ ಏನೂ ಕಳಂಕವನ್ನು ಈ ಪರಂಪರೆ ಕಾಣುವುದಿಲ್ಲ. 
ಜಗತ್ತಿನ ಮೂಲಭೂತ ಶಕ್ತಿಯನ್ನು ಸ್ತ್ರೀಸ್ವರೂಪದಲ್ಲಿ 
ಸ್ವೀಕರಿಸುವ ಶಾಕ್ತರಿಗೆ ಈ ಶಕ್ತಿಯ ಅನಿರ್ಬಂಧಿತವಾದ 
ಸಾರ್ವಭೌಮ ಇಚ್ಛಾ ಶಕ್ತಿ, ದಿವ್ಯಜ್ಞಾ ನ, ದೈವಿಕ ಕಾರ್ಯ 
ಗಳಸ ಸರೂಪದ್ದಾ ಗಿದೆ, ಸ್ತ್ರೀಯರು ಮಾತೆಯರಾಗಬಲ್ಲ 
ಸಾಮರ್ಥ್ಯದಿಂದಾಗಿ ಈ ಶಕ್ತಿಗೆ ಅತ್ಯಂತ ನಿಕಟವಾದವ 
ರೆಂದು ಇಲ್ಲಿ ಗೌರವಿಸಲ್ಪಡುತ್ತಾರೆ. ಶಾಕ್ತಧೆರ್ಮದಲ್ಲಿ 
ನೇತೃತ್ವ ವಹಿಸುವ ಅಧಿಕಾರ ಸ್ತ್ರೀಯರಿಗೂ ಇದೆ. 
ಹಲವು ಸಂದರ್ಭಗಳಲ್ಲಿ ಸ್ತ್ರೀಯರಿಗೆ ಆದ್ಯತೆಯನ್ನು 
ತಾಂತ್ರಿಕ ಧರ್ಮದಲ್ಲಿ ನೀಡಲಾಗಿದೆ. 

ಶಾಕ್ತಧರ್ಮವು ಕರ್ನಾಟಕದಲ್ಲಿ ಪ್ರಾಬಲ್ಯ 
ಗಳಿಸಿದ್ದರ ಬಗ್ಗೆ ಸರಿಯಾದ ದಾಖಲೆಗಳು ದೊರೆತಿಲ್ಲ. 
ಸುತ್ತಲಿನ ಪರಿಸರದಲ್ಲಿ ಈ ಪಂಥದವರ ಬಗ್ಗೆ ತಿರಸ್ಕಾರೆ 
ಅವಹೇಳನಗಳೇ ಇದ್ದಾ ಗ, ತಮ್ಮ ಇರವಿನ ಬಗ್ಗೆ 
ದಾಖಲೆ ಉಳಿಸಿಡುವುದೂ ಇವರಿಗೆ ಕಷ್ಟವಾಗಿದ್ದಿ ೇತುಃ 
ಅನೇಕ ಶಾಕ್ತರು ಹೊರಗೆ ತಮ್ಮನ್ನ ಶೈವರೆಂದು ಹೇಳಿ 
ಕೊಳ್ಳುತ್ತಿದ್ದು ದುಂಟು, ಸುಂಸ್ಕೃತಿಕವಾಗಿ ತನ್ನ ಉಳಿವಿ 
ಗಾಗಿ ಶಾಕ್ಟಧರ್ಮವು ಅನೇಕ ಕಪ್ಪಗಳನ್ನೆದುರಿಸಿ 
ಹೋರಾಡಬೇಕಾಯಿತು. ಈ ಹೋರಾಟವನ್ನು ಇಂದು 
*ಸ್ತ್ರೀಯಾತ್ಮಕ ತಾತ್ವಿಕ ಹೋರಾಟ' ವೆಂದು ಅರ್ಥೈಸ 
ಲಾಗುತ್ತದೆ. 

ಕರ್ನಾಟಕದ ಶಾಸನಗಳಲ್ಲಿ ತಾಂತ್ರಿಕ ವಿಧಾನಗಳು, 
ಕಾಳಿ ಆರಾಧನೆಯ ಉಲ್ಲೇಖಗಳು ಕಂಡುಬರುತ್ತವೆ. 
ಕಾಳಿಯನ್ನು ಅನೇಕ ಹೆಸರುಗಳಿಂದ ಅನೇಕ ರೀತಿಗಳಿಂದ 
ಆರಾಧಿಸುವ ಪದ್ಧತಿಗಳಿವೆ. ಹಲವಾರು ಶಾಕ್ತ ದೇವಾ 
ಲಯಗಳು, ಕೇಂದ್ರಗಳು, ಫಲವಂತಿಕೆಯ ದೇವತಾ 
ಆರಾಧನಾ ಕೇಂದ್ರಗಳು ಇಂದು ರೂಪಾಂತರ ಹೊಂದಿ 
ಪಿತೃಪ್ರಧಾನ ವ್ಯವಸ್ಥೆಯ ದೇವತೆಗಳಿಗೆ ತಮ್ಮ ಸ್ಸ ಛ 
ವನ್ನು ತೆರವು ವಕಾಡಿಕೊಟ್ಟಿ ವೆ. ಕರ್ನಾಟಕದಲ್ಲಿ ಲಭ್ಯ 
ವಿರುವ ಕಾಳಿ-ಚಾಮುಂಡಿಯರೆ ಸಂಬಂಧದ ಬಹುದೊಡ್ಡ 
ಪ್ರಮಾಣದ ಜಾನಪದ ಸಾಹಿತ್ಯ, ಯಕ್ಷಗಾನ 
ಮುಂತಾದವು ಕಾರಿಯನ್ನು ತುಂಬ ಬಲಶಾಲಿ, ಸ್ವ ತಂತ್ರ 
ಶಕ್ತಿಯನ್ನಾಗಿ ಚಿತ್ರಿಸುತ್ತವೆ. ಶಾಕ್ಷಭರ್ಮದ ಆಸ್ತಿ 
ತ್ವಕ್ಕೂ, ಕುಳಿಯ ಇಂಥ ಬಲಿಷ್ಠ ಚಿತ್ರ ಕಲ್ಪನೆಗೂ 
ನಿಕಟವಾದ ಸಂಬಂಧವಿದೆ. ಈ ದಿಕ್ಕಿನಲ್ಲಿ ಲಭ್ಯವಿರುವ 
ಅಪಾರೆ ಸಾಮಗ್ರಿಯ ಸರಿಯಾದ ಸಂಶೋಧನೆ, 
ಎಶ್ಲೆ ಷಣೆಗಳು ನಡೆಯಬೇಕಾಗಿವೆ, ' 


ಅಚಲ 12 ; 


ಸೊಂತಿಪೂಜೆ 


ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬ್ರಾಹ್ಮಣೇತರ 
ಜಾತಿಗಳ ಜನರು ಮಹಾಭಾರತದ ಕುಂತಿಯನ್ನು ಕೊಂತಿ 
ಯಾಗಿ ಫಲವಂತಿಕೆಯ ದೇವಿಯನ್ನಾಗಿ ಪೊಜಿಸುವ 
ಆಚೆರಣೆಯಿದೆ. ಸಿರಿಯ ಹಾಗೆ ಕೊಂತಿಯದೂ ಅನೇಕ 
ಕಷ್ಟ, ಕೋಟಲೆಗಳಿಂದ, ಯಶಸ್ಸುಗಳಿಂದ ಕೂಡಿದ 
ಬದುಕಾಗಿದೆ. ಸಾಮಾನ್ಯವಾಗಿ ಸ್ತ್ರೀಯರೇ ಆಚರಿಸುವ 
ಬೇಸಾಯ ಸಂಬಂಧಿತವಾದ, ಈ ಕೊಂತಿ ಪೊಜೆಯಲ್ಲಿ 
ಪುರುಷರೂ ಭಾಗವಹಿಸಲು, ನೆರವಾಗಲು ಅವಕಾಶವಿದೆ. 
ಆದರೆ ಇದು ಪ್ರಧಾನವಾಗಿ ಗೌರಿ ಪೂಜೆಯಂತೆ 
ಸ್ತ್ರೀಯರದೇ ಆದ ವಿದ್ಯುಕ್ತ ಆಚರಣೆ. ಈ ಕೊಂತಿಯ 
ಕಥೆಯಲ್ಲಿ ಮಹಿಳೆಯರ ಬದುಕಿನ ಸಂಕಟ, ಸಂತಾಪ 
ಗಳನ್ನು ಗುರುತಿಸಲು ಸಾಧ್ಯವಾಗಿದೆ. ಸಾಮಾನ್ಯ 
ಸ್ತ್ರೀಯರಿಗೆ ತಮ್ಮ ಬದುಕಿನ ಬವಣೆಗಳೂ ಈ ರೀತಿ 
ಗುರುತಿಸಲ್ಪಡಲೆಂಬ ಗುರಿಯಿದ್ದರೂ ವಾಸ್ತವದಲ್ಲಿ ಅದು 
ಈಡೇರದು, ಆದರೆ ಕೊಂತಿಯ ಬದುಕಿನ ಕಥೆಯ 
ಜೊತೆ ತಾದಾತ್ಮದ ಮೂಲಕ ಅವರು ತಮ್ಮನ್ನ 
ಅರಿಯಲು ಸಾಧ್ಯ. ಹಾಗೆಯೇ ಆಕೆಯ ಹೋರಾಟ 
ದಿಂದ, ಅವಳ ಗೆಲವುಗಳಿಂದ ತಮ್ಮೊಳಗೆ ಆತ್ಮವಿಶ್ವಾಸ 
ಬೆಳೆಸಿಕೊಳ ಲು ಸಾಧ್ಯವಿದೆ, 

ಈ ಬಗೆಯಲ್ಲಿ ಧಾರ್ಮಿಕ, ಪೌರಾಣಿಕ ವಕಾದರಿ 
ಗಳು ಕೆಲವು ಮಟಿ ಕಿಗೆ ಇಲ್ಲಿ ಸ್ತ್ರೀಯರಿಗೆ ಧನಾತ್ಮಕ ಸತ ಕ 
ವೊಂದರ ಮಾದರಿಯನ್ನು ಒದಗಿಸಬಲ್ಲವು. ಆದರೆ 
ಇತಿಹಾಸದಲ್ಲಿ ಸಾಧನೆ ಮಾಡಿದಂಥ ಸ್ತ್ರೀಯರ ಚರಿತ್ರೆ 
ನಮ್ಮ ಸಾಂಸ್ಕೃತಿಕ , ಬದುಕಿನ ಆಳಕ್ಕೆ ಇಳಿಯಲಿಲ್ಲ. 
ಶಾಸನಗಳಲ್ಲಿ ವಿದುಷಿಯರು, ಗಾಯಕಿಯರು, ನರ್ತಕಿ 
ಯರು, : ವಾಗ್ಮಿಗಳು, ಸಂನ್ಯಾಸಿನಿ ಸಾಧ್ವಿಯರು, 
ರಾಜ್ಯಾಡಳಿತ ನಡೆಸಿ ಇತರೆರಿಗೆ ಆಶ್ರಯ ನೀಡಿದ ರಾಣಿ 
ಯರು, ಸ್ತ್ರೀಯೋಧರೆ ಅನೇಕ ಉಲ್ಲೇಖಗಳು ಕಂಡು 
ಬರುತ್ತವೆ. ಆದರೆ ಇವರೆ ಸುಧನೆಗಳ ಬಗ್ಗೆ ಬೆಳಕು 
ಚೆಲ್ಲುವ, ಗಮನಹರಿಸುವ ಸಂಶೋಧನೆ ಏನೇನೂ 
ನಡೆದಿಲ್ಲ. ಬಹುವಾಗಿ ರಾಜ ಮನೆತನಕ್ಕೆ ಇಲ್ಲವೇ ದೇವ 
ದಾಸಿ ಕುಟುಂಬಕ್ಕೆ ಇವರುಗಳು ಸೇರಿದವರಾಗಿದ್ದಾರೆ. 
ಮೇಲ್ಚಾ ತಿಯ ಸ್ತ್ರೀಯರೆ ಜೊತೆ ಜ್ಞಾನದ ಮತ್ತು 
ಸ್ವಾಭಿವ್ಯಕ್ತಿಯ ಕ್ಷೇತ್ರಕ್ಕೆ ಪ್ರವೇಶಾವಕಾಶ ಪಡೆದಿರುವ 
ಈ ಕೆಲವೇ ಸ್ತ್ರೀಯರನ್ನು ಹೊರತುಪಡಿಸಿದರೆ ಉಳಿದ 


ಸ್ತ್ರೀ ಸಮುದಾಯದ ಪ್ರತಿಭೆಯೆಲ್ಲ ಜಾನಪದ ಕ್ಷೇತ್ರಕ್ಕೆ 


ಸೇರಿಹೋಗಿದೆ. ಆದ್ದರಿಂದ ಧರ್ಮ, ಪುರಾಣ, ಜಾನೆ 
ಪದ ಸಾಮಗ್ರಿ ಮತ್ತು ಭಾಷೆಗಳ ಕ್ಷೇತ್ರಗಳಲ್ಲಿ ಇಂಥ 
ಇತ್ಯಾತ್ಮಕ ಮಾದರಿಗಳನ್ನು ಕುರಿತ ಸಂಶೋಧನೆ ವ್ಯಾಪಕ 
ವಾಗಿ ನಡೆಯಬೇಕಾಗಿದೆ. 
ಇಂಥ ಸಂಶೋಧನೆ ಕೇವಲ ವೈದಿಕ ಕೇಂದ್ರ 
ದಿಂದಷ್ಟೇ ನಡೆದರೆ ಹೆಚ್ಚು ನೆರವಾಗಲುರದು, ವೈದಿಕ 
ಪರಂಪರೆಯೇ ಎಷ್ಟೊ ನ್ಛೀಬಾರಿ ಅವೈದಿಕ ಮತ್ತು ಸ್ತ್ರೀಪರ 
_ ವಾದಂಥ ಅಂಶಗಳನ್ನು ಮುಚ್ಚಿಹಾಕಲು ಇಲ್ಲವೆ ತನ್ನ 
ಹಿತಾಸಕ್ತಿಗೆ ತಕ್ಕಂತೆ ಅರ್ಥೈಸಲು ಯತ್ನಿ ಸಿರುವುದುಂಟು. 
ಮಹಾಭಾರತದಲ್ಲಿ ಬರುವ ದ್ರೌಪದಿಯ ಬಹುಪತಿತ್ವದ 
ಪ್ರಸಂಗವನ್ನು ಇಲ್ಲಿ ಉದಾಹರಿಸಬಹುದು, ಮೂಲದಲ್ಲಿ 
ಬಹುಪತಿತ್ವವು ಸಹಜ ಸಾಮಾಜಿಕ ಆಚೆರಣೆಯಾಗಿದ್ದ 
ಸಮುದಾಯದಿಂದ ಈ ಕಥೆ ರೊಪುಗೊಂಡಿರಬಹುದು. 
ಅಲ್ಲಿ ಅದಕ್ಕೆ ವ್ಯಾಖ್ಯಾನದ ಅಗತ್ಯ ಇರುವುದಿಲ್ಲ. ಆದರೆ 
ಪಿತೃಪ್ರಧಾನ ವ್ಯವಸ್ಥೆಯ Ee ಪರಿಸರದಲ್ಲಿ ಈ 
ಬಹುಪತಿತ್ವ ಸ ಸಹಜವಾದ, 
ಆಗಲಾರದು. ಆದ್ದರಿಂದ ದೌ ಶ್ರಪದಿಯು 
ಜನ್ಮದಲ್ಲಿ ಶಿವನಬಳಿ ಪತಿಯನ್ನು 


ಹಿಂದಿನ 
ಬೇಡಲು ಹೋಗಿ 


ಸಮಾಜ ಒಪ್ಪು: ವ ಆಚರಣೆಗೆ: 


ಐದುಬಾರಿ ಕೇಳಿದ್ದು » ನೀಡಿದ ವರವನ್ನು ಬದಲಾಯಿಸ 
ಲಾಗದ ಶಿವನ ಅಸಹಾಯಕತೆಯಿಂದಾಗಿ ಆಕೆ ಐವರು 
ಪತಿಯರನ್ನು ಪಡೆಯಬೇಕಾಯ್ತು 'ಎಂಬಂಥ ವಿವರಣೆ 
ಗಳೂ ನಂತರ ಸೇರಿಸುವುದು ಅವಶ್ಯಕವೆನಿಸಿರಲು ಸಾಕು. 

ಇಂಥ ರೊಪಾಂತರ,ಅರ್ಥವ್ಯಾಖ್ಯಾನಗಳ ನೆಲೆಗಿಂತ 
ಭಿನ್ನವಾದ ಸ್ಪಷ್ಟವಾದ ಸ್ತ್ರೀಪರೆ ನೆಲೆಗಳಿರುವ 
ಅಬ್ರ್ರಾ ಹ್ಮ ಣ ಆಕರ ಮೂಲಗಳು. ನಮಗೆ ಈ ದಿಕ್ಕಿನಲ್ಲಿ 
ಹೆಚ್ಚು ಸಹಾಯಕವಾಗುವಂತಿವೆ. ಈ ಅಬ್ರಾಹ್ಮ ಣ 
ಪರಂಪರೆಯ ಪ್ರಾಮುಖ್ಯವು ಕುಗ್ಗಿದಷ್ಟೂ, ನಾವು 
ಸಶಕ್ತವಾದ, ದೃಢವಾದ ಮಹಿಳಾ ಪರವಾದ ಶಕ್ತಿ 
ಮೂಲವನ್ನು ನಾವು ಕಳೆದುಕೊಳ್ಳುತ್ತಿರುತ್ತೇವೆ. ಆದ್ದ 
ರಿಂದ ನಮ್ಮ ಸಂಸ್ಕೃತಿಯ ಒಳಪದರಗಳಲ್ಲಿ ಅಡಗಿರುವ 
ಅನೇಕ ಪರಸ್ಪರ ವಿರುದ್ಧ ಅಂಶಗಳ ಒಳಗಿಂದ ಇಂದಿನ 
ಮಹಿಳೆಯರ ಬದುಕಿಗೆ, ಮಹಿಳಾ ಚಳವಳಿಗೆ ಪೊರಕ 
ವಾದ, ಬೆಂಬಲವೊದಗಿಸಬಲ್ಲ ಆತ ವಿಶ್ವಾಸ ಮೂಡಿಸ 
ಬಲ್ಲಂಥ ಮಾದರಿಗಳನ್ನು ನಾವು ಇರಿಸಿಕೊಳ ಬೇಕಾಗಿದೆ. 


* ಸಂಗ್ರಹಾನುವಾದ; ಬಿ. ಎನ್‌. ಸುಮಿತ್ರಾಬಾಯಿ 
x 


a 


ಬುರ್ಹಾದೊಳಗಿನ ಹಾಡು 


\ 


ಬುರ್ಯಾದೊಳಗಿನ ಕಾವು 

ಸೊ ್ಛೀಟಿಸುವ ಮುನ್ನ 

ಮುಕ್ತವಾಗಲು ಬಿಡಿ ನನ್ನ 

ನಾನು ತಣ್ಣೀರ ಜಲಧಾರೆಯಾಗಬೇಕು 


ಹೆಗಲ ಕೋಣೆಯ ಒಳಗೆ 

ಇರುಳತನ ತುಂಬಿದವರೆ 

ಬಂಧನದ ಬೀಗವನು ಬೆತ್ತಲಾಗಿಸಿ ಸಿಡಿದು 
ಸೂರ್ಯನೊಡೆ ನಾನು ಮಾತಾಡಬೇಕು 


ಕಣ್ಣ ಮುಂದಿನ ಉಕ್ಕ ಪರೆದೆ ಕರಗಿಸಿ ನಾನು 
ಮಮ್ತಾಜಳ ಮಹಲನ್ನು ಕಾಣಬೇಕು 
ನನ್ನತನವನ್ನೆಲ್ಲಾ ಅದಕ್ಷ ಚ್ಚಿ ಬೆಳೆಬೆಳೆದು 
ಅದ ಮೀರಿ ಮುಗಿಲಾಗಿ ನಿಲ್ಲಬೇಕು 


ಕಟುಕನೆದೆ ಗೂಡಿನೊಳು ಗುಟುಗುಡುವ ಗೂಬೆಗಳು 
ಧರ್ಮಯುದ್ಧ ದ ಕೂಗು, ಕಹಳೆ ಅರಚುವ ಮುನ್ನ 
ನೀಲಿ ಬಾನಲಿ ಶ್ವ 

ರೆಕ್ಕೆ ಡ್‌ 

ಕುರಾನ ಸುತ್ತಲ ಪೊದೆಯ ಒಳಗಿರುವ ಸಾಲುಗಳು 
ಹಾವಾಗಿ ಎದೆ ಕಚ್ಚಿ ವಿಷ ಹರಡುವಾ ಮುನ್ನ 
ಎನ್ನ ಹೃದಯ ಧರೆಯಲಿ 

ಕುಸುಮ ಅರಳಬೇಕು 

ಪರದೆ ಪೊರೆಯನು ಸುಟ್ಟು 

ಅದಸುತ್ತ ನಾ ನಿಂತು 

ಸ್ವಾತಂತ್ರ್ಯ ಗೀತೆಯನು ಹಾಡಬೇಕು 


— ಬಿ, ಹೀರ್‌ ಬಾಷ 


ಅಚಲ 13 


ಕ 


ಇ 


ಕಬ್ನವೇಗನನ್ನು ಮಾರಿದ ಹಾರಾಟಿಗಾರ್ಶಿ 


NA 
ಬೇಕಿ... 


ಳ್ಳ 
ಬಾರ್ಬಿರ ಹಾರ್ಮರ 8 


ನೇವಿ 


ವಿಮಾನ ಹಾರಾಟ ಮಹಿಳೆಗೆ ಹೊಸದಲ್ಲ. 
ಒಂಭತ್ತು ದಶಕಗಳ ವಾಯುಯಕಾನದ ಚರಿತ್ರೆಯಲ್ಲಿ, 


ಉದ್ದಕ್ಕೂ ಹೆಸರು ಮಾಡಿದ ಹಾರಾಟಗಾರ್ತಿಯರಿದ್ದಾರೆ. ' 


ಅತ್ಯಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು. ಸಂಗೀತ 
ಕಲಿಯುತ್ತಿದ್ದ ಹುಡುಗಿ, ಕಛೇರಿಯಲ್ಲಿ ಟೈಪಿಸ್ಟ್‌ 
ಆಗಿದ್ದ ಮಹಿಳೆ. ಹಾರಾಟದತ್ತ ಆಕರ್ಷಿತರಾದರು, ಹಣದ 
ಮುಗ್ಗ ಟ್ಟಿನಲ್ಲಿ ದುಬಾರಿಯ ಹಾರಾಟವನ್ನು ಕಲಿತು, 
ದಾಖಲೆಗಳನ್ನು ಸ್ಥಾಪಿಸಿದರು. ಇದೀಗ ಇಂಥಹುದೇ 
ನಿರಾಡಂಬರ ನೆಲೆಯಿಂದ ಬಂದ ಮಹಿಳೆ ಬಾರ್ಬರಾ, 
ಕಾನ್ಕಾರ್ಡ್‌ ವಿಮಾನವನ್ನು ಹಾರಿಸಿ ಶಬ್ದವೇಗವನ್ನು 
ಮಾರಿದ ಮೊಟ್ಟ ಮೊದಲ ಹಾರಾಟಗಾರ್ಶಿಯಾಗಿದ್ದಾಳೆ. 


ಈಕೆ ಒಂದು ಸಲೂನಿನಲ್ಲಿ ಕೇಶಾಲಂಕಾರ ಕಲಿಯುತ್ತಾ 


`ತನ್ನ ವೃತಿ ಶ್ರಿಯನ್ನು ಪ್ಲೂ ್ರರಂಭಿಸಿದಾಕೆ 


ಕಾನ್ಶಾರ್ಡ್‌ ಪ್ರ ್ರಿತಿಯೊಬ್ಬ ವಿಮಾನ ಚಾಲಕನ 
ಕನಸಿನ ವಿವಕಾನ, ಕಾನ್ಯಾರ್ಡ್‌ ಶಬ್ದ ವೇಗವನ್ನು ಮಾರಿ 
ಹಾರುವ ಸಾರಿಗೆ ವಿವರಾನ. ಶಬ್ದವೇಗದ ಎರಡರಷ್ಟು 
ವೇಗದಲ್ಲಿ ಹಾರುವ ವಿವಕಾನ ಇದು. ಇಂಥಾ ಒಂದು 
ವಿಮಾನವನ್ನು ವಿನ್ಯಾಸ ಮಾಡಲು 1962ರಲ್ಲಿ ಬ್ರಿಟನ್‌ 
ಮತ್ತು ಫ್ರಾನ್ಸ್‌ ಸ ಸರಕಾರಗಳು ಒಪ್ಪಂದ ವರಾಡಿ 
ಕೊಂಡವು. 1979ರ ಹೊತ್ತಿಗೆ 19 ಕಾನ್ಯಾರ್ಡ್‌ 
ವಿಮಾನಗಳು ಹಾರಿದ್ದ ವು. 1975ರಲ್ಲಿ ಈ ವಿಮಾನ 
pe ಗಂಟೆಗಳ ಹಾರಾಟದ ನಂತರ ಪೊರ್ಣ ಪ್ರಮಾಣ 
ಪ್ರಯಾಣಿಕರನ್ನು ಹೊತ್ತೊ ತ್ರಾಯ್ಯುಲು ಸಷ 

ಗ ಪ್ರಮಾಣ ಪತ್ರ ವನ್ನು ಪಡೆಯಿತು. 
ಈ ವಿಮಾನದಲ್ಲಿ 128 ಪ್ರಯಾಣಿಕರು ಕೂರಬಹುದಿದೆ: 
ಬಾರ್ಬರ ಹಾರ್ಮರ*, ಶಬ್ದವೇಗವನ್ನು ಮಾರಿದ 


- ಮೊಟ್ಟ ಮೊಡಲ ಮಹಿಳಾ-ಪೈಲರ್ಟಾ- 39 ವರ್ಷದ- 


ಈ ಹಾರಾಟಗಾರ್ತಿ, ಕೇಶಾಲಂಕಾರದಿಂದ ತನ್ನ 
ಉದ್ಯೋಗದ ಬದುಕನ್ನು ಆರಂಭಿಸಿದ್ದಳು. ನಾಲ್ಕು ಜನ 
ಅಕ್ಕ ತಂಗಿಯರಲ್ಲೊಬ್ಬಳಾದ, ಬಾರ್ಬರಗೆ, 15ನೇ 


ಅಚಲ 14 


“ಶಾಲೆ ಬಿಟ ಳು. 


ಎರಡು. ಬಾರಿ ಎಂಜಿನ್‌ - 


ವಯಸ್ಸಿಗೆ 'ಬದುಕಿಗಾಗುವಷ್ಟು ವಿದ್ಯೆ ಕಲಿತೆ' ಎನಿಸಿ, 
ಸಲೂನ್‌ ಒಂದರಲ್ಲಿ ಕೇಶಾಲಂಕಾರದ 
ತರಪೇತಿಗೆ ಸೇರಿದಳು. ಅಲ್ಲಿಯೂ ಅವಳು ಎಲ್ಲರಿಗಿಂತ 
ಕೊಂಚ ಹೆಚ್ಚೇ ನಿಪುಣಳಿದ್ದಳು. ಶಾಲೆಯಲ್ಲಿ ಕೂಡ 
ಓದಿನಲ್ಲಿ ಮುಂದಿದ್ದ ಬಾರ್ಬರಾ, ವಿಶ್ವವಿದಾಲಯಕ್ಕೆ 
ಹೋಗುವ ಆಸೆಯನ್ನೇ ವ್ಯಕ್ತಪಡಿಸದಿದ್ದುದು, ಆಕೆಯ 
ಪಾ ತ್ರಧ್ಯಾಪಕರಿಗೆ ಸಾಕಷ್ಟು ನಿರಾಶೆ ತರಿಸಿದ್ದು ಟು. 
ಆದರೆ ಶಾಲೆ ಬಿಡು ವ ಬಗ್ಗೆ ತಾಯಿಯ ಅಕ್ಷೇಪಪೇನೂ 
ಇರಲಿಲ್ಲ, ಯಾವುದಾದರೂ ಉದ್ಯೋಗಕ್ಕೆ ತರಪೇತು 
ಗೊಳ್ಳಬೇಕೆಂಬುದಷ್ಟೆ ಆಕೆಯ ಆಶಯವಾಗಿತ್ತು. 
ಸ್ಥಳೀಯ ಸಲೂನ್‌ ಒಂದರಲ್ಲಿ ಬಾರ್ಬರಾ ಕೇಶಾಲಂಕಾ 
ರದ ತರಪೇತಿಗೆ ಸೇರಿಕೊಂಡಳು . ಕೆಲವೇ ಸಮಯದಲ್ಲಿ 
ಸಾಕಷ್ಟು ಪರಿಣತಳೂ ಆದಳು. ಆರು ವರ್ಷದ ಈ 
ಅನುಭವದ ನಂತರ ಬದುಕಿನಿಂದ ಬಹಳಷ್ಟು ಬಯಸಿದ 
ಬಾರ್ಬರಾಗೆ ತನ್ನ ಪ್ರತಿಭೆಯೆಲ್ಲ ಸಲೂನಿನಲ್ಲಿ ಕೂದಲು 
ಕತ್ತರಿಸುತ್ತಾ ಮುಗಿಯಬಾರದು ಎನಿಸಿತು. ಒಂದಿಷ್ಟು 
ಮುಂದೆ ಓದಲು ರಾತ್ರಿ ಕಾಲೇಜಿಗೆ ಸೇರಿದಳು. 

ಬಾರ್ಬರಾಗೆ ಮೊದಲಿಂದಲೂ ವಿಮಾನಗಳು, 
ವಿಮಾನ ನಿಲ್ದಾಣಗಳು ಎಂದರೆ ಒಂದು ವಿಧವಾದ 
ಆಕರ್ಷಣೆ ಇತ್ತು. ಹೀಥ್ರೂ ಉದ್ಯೋಗ ಕೇಂದ್ರಕ್ಕೆ 
ಬರೆದುಕೊಂಡಾಗ ಗಾಟ್ವಕ್‌ನಲ್ಲಿ ವಾಯುಸಂಚಾರ 
ನಿಯಂತ್ರಕಿಯಾಗಿ ಕೆಲಸ ಸಿಕ್ಕಿತು. ಬಿಡುವಿನ ಸಮಯ 
ದಲ್ಲಿ ಈಕೆ ಇಲ್ಲಿ ವಿಮಾನ ಹಾರಾಟ ಕಲಿತಳು. ಮೊದ 
ಮೊದಲು ಹಾರಾಟ ಹೆದರಿಕೆ ಹುಟ್ಟಿ ಸಿದ್ದುಂಟು. 
ಕೆಲವೇ ದಿನಗಳಲ್ಲಿ ಭೀತಿ, ಸಂಭ್ರಮವಾಗಿ, ಖುಷಿಯಾಗಿ 
ಎದುರುನೋಡುವ ಅನುಭವವಾಗಿ ಹಾದು ಬಂತು. 
ಕೈಕೊಟ್ಟ ಸಂದರ್ಭವಿದೆ. 
ಮತ್ತೊಂದು ಎಂಜಿನ್‌ ಇರುವುದರಿಂದ ಯಾವ ಅನಾ 
ಹುತವೂ ಇಲ್ಲದೆ ವಿವಕಾನ ಇಳಿಸಲಾಯಿತು. 

ಈ ಸಂದರ್ಭದಲ್ಲೇ ಬ್ಯಾಂಕಿನಿಂದ 10,000 


ಳ ಸಾಲ ಬೇಡಿ, : ಾಣಿಜ್ಯ ಹಾರಾಟದ ಪರ... ಕೆಲಸದ ಬಗ್ಗೆ ನ 

ಸಲು ತರಪೇತುಗೊಂಡಳು. ಇದು ಸಣ್ಣ ಮಿರಿಸುವಂತಿತ್ತು. 
ಮೊತ್ತವಾಗಿರಲಿಲ್ಲ. 1982ರಲ್ಲಿ ಬಾರ್ಬರಾ ಲೈಸೆನ್ಸ್‌ ಮೊದಲ ಮೂರು ವರ್ಷಗಳು ಇತರೆ ವಿಮಾನ 
ಪಡೆದರೂ, ತಟ್ಟನೆ ಆಕೆಗೆ ಕೆಲಸ ಸಿಗುವಂತಿರಲಿಲ್ಲ. ಗಳನ್ನು ಹಾರಿಸಿದ ಬಾರ್ಬರಾಗೆ, ಆಕೆ ದುಡಿಯುತ್ತಿ 
ದೇಶದಲ್ಲಿದ್ದ ಪ್ರತಿ ಏರ್ಲೈನ್ಸ್‌ ಗೂ ಅರ್ಜಿ ಹಾಕಿಕೊಂಡ ಸಂಸ್ಥೆ ಯನ್ನು “ಬ್ರಿಟಿಷ್‌ ಏರ್ವೇಸ್‌. 198 
ಬಾರ್ಬರಾಗೆ ಆಚ್ಚ ರಿ ಕಾದಿತ್ತು. ಆಕೆ ಬೇರೆ ಬೇರೆ ಗಟ್‌ ಕಾನ್ಯರ್ಡ್‌ ವಿಮಾನ ಹಾರಿ 


ಯಾಗಿ ಅರ್ಜಿ ಹಾಕಿಕೊಂಡಿದ್ದ ಮೂರು ಸಂಸ್ಥೆಗಳು ಅವಕಾಶ ಕಂಡುಬಂತು. ತೀವ್ರ ತರಪೇತಿನ ನಂತರ 


ಒಗ್ಗೂಡಿದ ಕಾರಣ, ಒಟ್ಟು ಗೂಡಿದ ಸ ಸಂಸ್ಥೆಯ ಮುಖ್ಯ ಬಾರ್ಬರಾಗೆ ಕಾನ್ಯಾರ್ಡ್‌ ಹಾರಿಸುವ ಅವಕಾಶ ಲಭ 
ಪೈಲಟ್‌ ಎದುರು ಗ್ಗ Kel ಅರ್ಜಿಗಳು ಸಿತು. ಅದರ ವೇಗ, ಅದರ ಸದ್ದು ಎಲ್ಲವೂ ಬಾರ್ಬ 
ಕುಂತಿದ್ದ ವು. ಇಂಥಾ ಪಟ್ಟು ಹಿಡಿದ ಮಹಿಳೆಯನ್ನು ರಾಗೆ ವರ್ಣನಾಶೀತವಾಗಿತ್ತು. 2 
| ನೋಡುವ ಕುತೂಹಲದಿಂದ ಸಂದರ್ಶನಕ್ಕೆ ಕರೆ Re ಹಾರಾಟದ ಉತ್ಕಟ ಕ್ಷಣಗಳಲ್ಲಿ ಎಲ್ಲಿಲ್ಲದ ಖು ಕ 
ಸಂದರ್ಶನಕ್ಕೆ ಕರೆದ ಏಕೈಕ ಮಹಿಳೆ ಆಕೆ. ಪಕ್ಕಾ ಕಾಣುವ ಬಾರ್ಬರಾಗೆ ತನ್ನ ಅವಿವಾಹಿತ ಸ್ಥಿ 
ಹಮ್ಮು ಬಿಮ್ಮಿನ ಆ ಮನುಷ್ಯನಿಂದ ಬಾರ್ಬರಾ ಹುದ್ದೆ ಬಗ್ಗೆ ಪಶ್ಚಾ ತ್ರಾಪವೇನೂ ಇಲ್ಲ. ಹಾರಾಟ ಆಕೆಯ 
| ಗಿಟ್ಟಿ ಸಿದ್ದೇ ದೊಡ್ಡ ವಿಷಯ; ಆದರೆ ಬಾರ್ಬರಾ ಸುಲಭ ಅಚ್ಚು ಮೆಚ್ಚಿನ ಉದ್ವೇಗ ಮತ್ತು ಹವ್ಯಾಸ ಎರಡ. 
ಸೋಲೊಪ್ಪುವ ಹಣ್ಣಲ್ಲ. ಆಕೆಯ ಕಾರ್ಯ ಸಮರ್ಥತೆ, ಆಗಿದೆ. 


' ಹೆಣ್ತನಕ್ಕೆ ಸುಂಕನೇ? 4 
ಸ್ಯಾನಿಟರಿ ನ್ಯಾ್ಠಿನ್ನುಗಳು ಅಪಶ್ಯಕವಲ್ಲದ ಸ ಜಗಜ್ಜಾಹೀರು ಮಾಡಬೇಕಲ್ಲ. ಸರಿಯಾಗಿ ಹೀರದ 


ಭೋಗದ ವಸ್ತುಗಳೆ ನಮ್ಮ ಗಣ್ಯ ಸಚಿವರು ಹಾಗೆ ಬಟ್ಟೆ ಗಳ ಸಹವಾಸದಲ್ಲಿ, ಎಲ್ಲಿ ಹೊರಗೆ ಕಾಣುವುದೋ 
ತಿಳಿದಂತಿದೆ. ಇಲ್ಲದಿದ್ದರೆ ದ ಮಹಿಳೆಯ ಆರೋಗ್ಯ ಎಂಬ ಭೀತಿಯಲ್ಲಿ ಕಳೆದ ದಿನಗಳು ನಮ್ಮ ಅಜ್ಜಿ ಯರ 


| ಹಾಗೂ ತಿಂಗಳಮಟ್ಟಿಗೆ ಅಗತ್ಯವಾದ ಅನಿವಾರ್ಯವಾದ ಕಾಲಕ್ಕೆ ಮುಗಿದದ್ದಲ್ಲ. ಇಂಥಾ ಆತಂಕದಲ್ಲಿ ಹೆಣ್ಣು 
ಸ್ಯಾನಿಟರಿ ನ್ಯಾಪ್ಕಿನ್ನುಗಳ ಮೇಲೆ ಶೇಖಡಾ: 20ರಷ್ಟು... ಮಕ್ಕಳಿಗೆ ಹೆಚ್ಚಿನ ಚಟುವಟಿಕೆಗಳಿಗೆಲ್ಲಿ ಅವಕಾಶವಿತ್ತು ? 


ತೆರಿಗೆ ಹಾಕಿರುವ ಅರ್ಥವೇನು? ಸ್ಯಾ ನಿಟ ನ್ಯಾಪ್ಕಿನ್ನುಗಳು ಆರೋಗ್ಯ ಹಾಗ s 
ಒಂದು ಸ್ಕೂನಿಟರಿ ನಾಷ್ಠಿನ್‌ ಬೆಲೆ ಎಷ್ಟು ಗೊತ್ತೆ? ನ್ಫೆ ರ್ಮ ನ ದೃಷ್ಠಿ ಯಿಂದ ಮಹಿಳೆಯರಿಗೆ ಒಂದು ಪ ವರ 
ಹೆಚ್ಚು ಕಮ್ಮಿ ಎರಡರಿಂದ ಮೂರು ರೂಪಾಯಿಗಳು, ಭನಮತೆ ಮಾರುಕಟ್ಟೆ ಗೆ ಬಂದವು. ಏಕಾಂತದಲ್ಲಿ ಬಳಸಿ 
ಒಂದಿಬ್ಬರು ಹೆಣ್ಣು ಮಕ್ಕಳಿರುವ ಕೆಳ ಮಧ್ಯಮವರ್ಗ ಬಿಸುಡಬಲ್ಲ ನ್ಯಾಪ್ಕಿ ನು ್ನಿಗಳು ಬಹಿರಂಗವಾಗಿ, ಒಗೆದು 
ತಿಂಗಳಿಗೆ ನೂರಿನ್ನೂರು ರೂಪಾಯಿಗಳು ಇದಕ್ಕೆಂದೇ ಒಣಗಿಸಿಕೊಳ್ಳ ಬೇಕಾದ ಮುಜುಗರವನ್ನು ತೊಡೆದು 
ತೆಗೆದಿಡುವುದು ಸಾಧ್ಯವೆ? ಅಪ್ಪ ನಿಂದ ಹಣ ಕೇಳಲಾ ' ಹಾಕಿದವು, ಆದರೆ ಈ ನ್ಯಾಪ್ಕಿ ನ್ನುಗಳು ಎಲ್ಲವರ್ಗದ 
ರದೆ, ಮಾರುದ್ದ ದ ಬಟ್ಟೆಗಳನ್ನು ಹೇರಿಕೊಂಡು ತಿಂಗಳ ಮಹಿಳೆಯರಿಗೆ ಎಟಕುವಂತೆಲ್ಲಿದೆ ? ಶಾಲಾ ಕಾಲೇಜು 
ಆ ಮುಜುಗರದ ಮುಟ್ಟಿನ ದಿನವನ್ನು ಕಳೆದ ಮಹಿಳೆ ಗಳಿಗೆ ಹೋಗುವ ಮಧ್ಯಮವರ್ಗದ ಹುಡುಗಿಯರಿಗೂ 
ಯೊಬ್ಬಳು, “ನನಗೆ ನಿಜಕ್ಕೂ ಸ್ವಾತಂತ್ರ ಬಂದದ್ದು ದುಬಾರಿ ಎನಿಸುವ ಈ ಅಗತ್ಯ ದ ವಸ್ತುವಿನ ಮೇಲೆ 
ನನ್ನ ಮೊದಲ ಸಂಬಳ ಬಂದು, ಒಂದು ಪ್ಯಾಕ್‌ ಸ್ಯಾನಿ ಶೇ. 15.75 ಇದ್ದ ತೆರಿಗೆಯನ್ನು ಕಳೆದ ವರ್ಷ ಶೇ. 
ಬರಿ ನ್ಯಾಪ್ಕಿನ್‌ ಕೊಳ್ಳುವಂತಾದಾಗ' ಎಂದದ್ದು ೦೬. 20ಕ್ಕೆ ಏರಿಸಿಟ್ಟರು. ಪ್ರತಿ ವರ್ಷ ಮಹಿಳೆಯರು ಈ ಅನಿ 
' ನಮ್ಮ ತಾಯಂದಿರೆ ಸರ್ವ ಕಾರ್ಯಕ್ರಮಗಳೂ ಅವರ ವಾರ್ಯದ ವಸ್ತುವಿನ ಮೇಲೆ 17 ಕೋಟಿ ರೊ.ಗಳನ್ನು 
ಮುಟ್ಟಿನ ದಿನದ ಮೇಲೆ ನಿಂತಿರುತ್ತಿದ್ದವು. ಎಲ್ಲಿ ತೆರಿಗೆ ರೊಪದಲ್ಲಿ ಕಟ್ಟುತ್ತಾರೆ. ಈ ವರ್ಷದ ಬಜೆಟ್‌ 

ಗಾದರೂ ಪ್ರಯಾಣ ಹೊರಟರೆ; ಬಟ್ಟೆಯನ್ನು ಒಗೆದು ನಲ್ಲಾದರೂ ನಮ್ಮ ಸರ್ಯಾರ ಈ ತೆರಿಗೆಯನ್ನು ಕಿತ್ತುಹಾಕ 
ಹಾಕಿಕೊಳ್ಳು ವುದೆಲ್ಲಿ? ನೆಂಟರು ಇಷ್ಟರ ಮನೆಗಳಿಗೆ ಬೇಕು ಎಂದು 'ಸಾವಿ' ಪತ್ರಿಕೆ ಸಚಿವರಿಗೆ ಬರೆದ ಆಗ್ರಹದ 
ಹೋಗುವುದಕ್ಕೂ ಮುಜುಗರ, ತಮ್ಮ ಸ್ಥಿತಿಯನ್ನು ಪತ್ರಕ್ಕೆ "ಅಚಲ' ಕೂಡಾ ದನಿಗೂಡಿಸುತ್ತದೆ. ರ್ಕ 


ಗ 


ಅಚಲ 15 


ಕಿರಣ್‌ ಜೇಡ - ಕಾರಾಗೃಹದ ಕತ್ತಲ ಕೋಣಿಗಳಿಗೆ ಬೆಳಕಿನ ಸ್ಫರ್ಶ 


ಕಿರಣ್‌ ಬೇಡಿ ಭಾರತದ ಮೊಟ್ಟ ಮೊದಲ 
ಮಹಿಳಾ ಐ ಜಿ.ಪಿ. ಕಾರಾಗೃಹದ ಕತ್ತಲ ಕೋಣೆಗಳಿಗೆ 
ಬೆಳಕು ತಂದಾಕೆ. ಹೆಸರು ಕೇಳಿದರೇ ನಡುಗುವಂಥಹ 
ದಿಲ್ಲಿಯ “ತಿಹಾರ್‌? ಜೈಲುಗಳಲ್ಲಿ ಸುಧಾರಣೆಗಳನ್ನು 
ತಂದ ಧೀರ ಮಹಿಳೆ. ಈಕೆ ಇಲ್ಲಿಯ ಜೈಲುಗಳಲ್ಲಿ 
ದುರ್ವ್ಯಸನಗಳನ್ನು ಬಿಡಿಸುವ ಕೇಂದ್ರವನ್ನು ತೆರೆದಿ 
ದ್ದಾ ರೆ. ಜೈಲುವಾಸಿಗಳಿಗೆ ಬ್ಯಾಂಕ್‌ ' ಸವಲತ್ತು, 
ಕುಟುಂಬದೊಡನೆ ಉತ್ತಮ ಸಂದರ್ಶನಾ ಸೌಲಭ್ಯ, 
ಕಿರೆಣ್‌ ಬೇಡಿ ತಂದಿರುವ ಮೊದಲ ಆಶಾಕಿರಣ. 
ಜೈಲುವಾಸಿಗಳು ಮಾನಸಿಕವಾಗಿ ಸುಧಾರಿಸಿ ಬದಲಾಗು 
ವತ್ತ ಹೆಜ್ಜೆ ಇರಿಸಲು ಸಹಾಯಕವಾಗಿ ಅವರೊಳಗಿನ 
ಪ್ರತಿಭೆಗೆ, ಆಸಕ್ತಿಗೆ ಹಾಡು, ನಾಟಕ ಇತ್ಯಾದಿಗಳ 
ಅಭಿವ್ಯಕ್ತಿಯನ್ನು ಒದಗಿಸಿರುವ ಕಿರಣ್‌ ಬೇಡಿ, ತಮ್ಮ 
ದಕ್ಷತೆಯಿಂದ, ಕಾರ್ಯ ನಿರ್ವಹಣೆಯಿಂದ ಗಮನ ಸೆಳೆ 
ದಿರುವುದು ಇದೇ ಮೊದಲಲ್ಲ. 

ಕಿರಣ್‌ ಬೇಡಿ-ಪೇಷಾವಾರಿಯ ಜೂನ್‌ 9. 
1949ರಂದು ಹುಟ್ಟಿದರು. 1971ರಂದು ರಾಜನೀತಿ 
ಶಾಸ್ತ್ರದಲ್ಲಿ ಎಂ. ಎ. ಮಾಡಿ, ಸಿವಿಲ್‌ ಸರ್ವೀಸ್‌ ಪರೀಕ್ಷೆ 
ಯಲ್ಲಿ ಪಾಸಾದಾಗ ಕಿರಣ್‌ ಐ.ಪಿ.ಎಸ್‌. ಆಯ್ದು 
ಕೊಂಡರು. ಮಹಿಳೆಯರಿಗೆ ಆಗ ಐ.ಪಿ.ಎಸ್‌, ಓದುವ 
ಅವಕಾಶವಿರಲಿಲ್ಲ. ಗೃಹ ಖಾತೆ ಕಿರೆಣ್‌ಳನ್ನು ಬೇರೆ 
ಪರೀಕ್ಷೆಗಳತ್ತ ಸಾಗಿಸಲು. ಪ್ರಯತ್ನಿಸಿತು. ಆದರೆ 
ಸ್ವತಂತ್ರ ಮನೋಭಾವದ ಈ ಗಟ್ಟಿ ಹುಡುಗಿ ತನ್ನ 
ಹಟದಿಂದಲೇ ಐ.ಪಿ.ಎಸ್‌.ಗೆ ಪ್ರವೇಶ ಗಿಟ್ಟಿಸಿದಳು. 


ಅಂದಿನ ಪ್ರಧಾನ ಮಂತ್ರಿ ಶ್ರೀಮತಿ ಇಂದಿರಾಗಾಂಧಿ : 


ಈ ಎಳೆಯ ಹುಡುಗಿಯ ದೃಢ ನಿಶ್ಚಯವನ್ನು ನೋಡಿ, 
ಆಕೆಯನ್ನು ಐ.ಪಿ.ಎಸ್‌.ಗೆ ನೇಮಿಸಲು ಆಜ್ಞಾ ಪಿಸಿದರು. 
ಮಸೂರಿನಲ್ಲಿ ತರಪೇತು ಪಡೆದು, ಮಾಂಟ್‌ ಅಬುವಿನಲ್ಲಿ 
ರುವ ಪೋಲೀಸ್‌ ಅಕಾಡೆಮಿಗೆ ಸೇರಿದರು. 

ಆಕೆ ಮೊದಲಿಗೆ 1974ರಲ್ಲಿ ದಿಲ್ಲಿಯ ಚಾಣ 
ಪುರಿಗೆ ಉಪ_ ವಿಭಾಗೀಯ ಪೋಲೀಸ್‌ ಅಧಿಕಾರಿಯಾಗಿ 
ನೇಮಕಗೊಂಡರು. ಮರು ವರ್ಷವೇ ಗಣತಂತ್ರ ದಿನದ 
ಮೆರವಣಿಗೆಯಲ್ಲಿ ದಿಲ್ಲಿ ಪೋಲೀಸ್‌ ದಳದ ಮುಂದಾ 
ಛಾದರು. 1977ರಲ್ಲಿ ಎ.ಐ.ಜಿ. ಆಗಿ ಇಂಡಿಯಾ ಗೇಟ್‌ 
ಬಳಿ ಅಕಾಲಿ-ನಿರೆಂಕಾರಿ ಸಿಖ್‌ ಗಲಭೆಯನ್ನು ಆಡಗಿ 


ಅಚಲ 16 


ಸಿದರು. ಈ ಏಕಾಂಗಿ ಮಹಿಳೆ ಕತ್ತಿ ಹಿಡಿದ ಸಿಖ್ಬರ 
ಎದುರು ಮರದ ಲಾರಿ ಹಿಡಿದು ಹೋರಾಡಿದಾಕೆ. 
1979ರಲ್ಲಿ ಕಿರಣ್‌ ಬೇಡಿ ಡಿ.ಸಿ.ಪಿ. ಆಗಿ ಪಶ್ಚಿಮ 
ದಿಲ್ಲಿಯ ಸ್ವತಂತ್ರ ಹೊಣೆಯನ್ನು ಹೊತ್ತರು. ಇಲ್ಲಿ ಈಕೆ 
209 ವರ್ಷಗಳಿಂದ ಲಂಗು ಲಗೂಮಿಲ್ಲದೆ ನಡೆದು 
ಕೊಂಡು ಬಂದಿದ್ದ ನಿಷಿದ್ದ ಮಧ್ಯದ ವ್ಯಾಪಾರವನ್ನು 
ತುಂಡರಿಸದರು. ದಶಕಗಳಲ್ಲೇ ಮೊಟ್ಟಮೊದಲಿಗೆ 
ರಸ್ತೆಗಳ ವಾಹನ ಸಂಚಾರಕ್ಕೊಂದಿಷ್ಟು ವ್ಯವಸ್ಥೆ ಯನ್ನು 
ತಂದರು. ಹಾದಿ ಬೀದಿಗಳಲ್ಲಿ ಬೇಕೆಂದಲ್ಲಿ, ಬೇಕಾಬಿಟ್ಟಿ 
ನಿಲ್ಲಿಸಿ ಹೋಗುವ ಕಾರುಗಳನ್ನು ಯಾರದೆಂದು ಕೂಡಾ 
ನೋಡದೆ, ಮುಲಾಜಿಲ್ಲದೆ ಕ್ರೇನ್‌ ತರಿಸಿ ಸಾಗಿಸಿಬಿಡು 
ತ್ತಿದ್ದ ಬೇಡಿ “ಕ್ರೇನ್‌ ಬೇಡಿ' ಎಂದು ಹೆಸರು ಗಳಿಸಿದ್ದೂ 
ಉಂಟು. ಆಕೆಗೆ ದಿಲ್ಲಿಯಿಂದ ವರ್ಗವಾದ ನಂತರೆ ರಸ್ತೆ 
ಸಂಚಾರ ಅಂಥಾ ವ್ಯವಸ್ಥೆಯನ್ನು ಮತ್ತೆ ಕಂಡಿಲ್ಲ. 
ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವ 
ಕಿರಣ್‌ ಬೇಡಿಗೆ ಗ್ಯಾಲಂಟ್ರಿ ಪ್ರಶಸ್ತಿಯೂ ಲಭಿಸಿದೆ. 
ನಿಜ ಜೀವನದಲ್ಲಿ ಕಿರಣ್‌ ಬೇಡಿ ತುಂಬು ಸ್ನೇಹದ ವ್ಯಕ್ತಿ. 
ತಮ್ಮ ಹುದ್ದೆಗೆ ಪೂರ್ಣವಾಗಿ ತೆತ್ತುಕೊಂಡವರು. 
ಹೆಂಗಸರು ಬಾಲ್ಯದಿಂದಲೇ ತಮ್ಮ ಬದುಕನ್ನು ನಿರ್ಮಿಸು 
ವತ್ತ ಚಿಂತಿಸಬೇಕು. ಹುಡುಗಿಯರು. ಆರ್ಥಿಕವಾಗಿ 
ಸ್ವಾವಲಂಬಿಗಳಾಗುವವರೆಗೆ ಏವಾಹವಾಗಕ.- ಡದು. 
ಅವರು ದುಡಿದರೆ ಆರ್ಥಿಕವಾಗಿ ಸ್ವತಂತ್ರರಾಗುತ್ತಾರೆ. 
ವಿದ್ಯಾವಂತ, ಪ್ರತಿಭಾವಂತ ಹೆಂಗಸು ಆತ್ಮವಿಶ್ವಾಸ, 
ಆತ್ಮಗೌರವವನ್ನು ಸಹಜವಾಗಿಯೇ ಪಡೆಯುತ್ತಾಳೆ'- 
ಎನ್ನುತ್ತಾರೆ ಕಿರಣ್‌ ಬೇಡಿ. ಈ 


ದೇಶದಲ್ಲಿ ಮೊಟ್ಟಮೊದಲು ಸಂಪೂರ್ಣ 
ವಾಗಿ ಮಹಿಳೆಯರೇ ಇರುವ ಪೋಲೀಸ್‌ ಠಾಣೆ 
ಕೇರಳದ ಕ್ಯಾಲಿಕಟ್‌ ನಲ್ಲಿ 1973ರಲ್ಲಿ ಆರಂಭ 
ವಾಯಿತು. ಪದ್ಮಿನಿ ಇಲ್ಲಿಯ ಮೊಟ್ಟಿನೊದಲ 
ಸಬ್‌ ಇನನ್ಸಸ್ಪೆಕ್ಸರ್‌ ಆಗಿ ಅಧಿಕಾರ ವಹಿಸಿದ್ದರು. 
1987ರಲ್ಲಿ ಎರ್ನಾಕುಲಂ ಮತ್ತು ತಿರುವನಂತ 
ಪುರಂಗಳಲ್ಲಿ ಮತ್ತೆರಡು ಮಹಿಳಾ ಪೋಲೀಸ್‌ 
ಠಾಣೆಗಳನ್ನು ತೆರೆಯೆಲಾಯಿತು. 


ನಷ ವರ ಭಾರದ 


ಆರೋಗ್ಯ 


ನಿಮ್ಮ ಶಶಿ ನಿಗಕೇಟಿ ಸೇಡುನಕೆ? 


@ ಚಂದ್ರ 


ನಿಮ್ಮ ಪತಿ ಸಿಗರೇಟು ಸೇದುವದೆ ? ಹಾಗಿದ್ದರೆ 

ಅದು ಕೇವಲ ನಿಮ್ಮ ಪತಿಯ ಆರೋಗ್ಯಕ್ಕೆ ಹಾನಿಕಾರಕ 
ವಲ್ಲ, ನಿಮ್ಮ ಸ್ವಾಸ್ಥ್ಯ 8ಕ್ಕೂ ಮಾರಕ ಎಂದು ತಿಳಿದಿದೆಯೆ? 
ಕಳೆದ ವರ್ಷ ಅಮೆರಿಕೆಯ ಪರಿಸರ ರಕ್ಷಣಾ 
ನಿಯೋಗ ಧೊಮಪಾನವನ್ನು ಕುರಿತು ಒಂದು ವರದಿ 
ಒಪ್ಪಿಸಿದೆ. ಪ್ರಪಂಚದಾದ್ಯಂತ ಮುವತ್ತ ಕ್ಕೂ ಹೆಚ್ಚು 
ಅಧ್ಯಯನಗಳನ್ನು ಕ್ಷೆ ಕೈಗೊಂಡು, ಶ್ವಾ ಸಕೋಶದ ಕ್ಶಾ ನ್‌ 
ರಿಗೆ ಗುರಿಯಾದ pe pT ಸ 


ರಿರುವ ಹೆಂಗಸರನ್ನೂ, ಧೂಮಪಾನ ಮಾಡದ 
ಗಂಡಂದಿರ ಕುಟುಂಬವನ್ನೂ ಪರಿಶೀಲಿಸಿ, ಹೋಲಿಸಿ, 
ವರದಿ ಸಲ್ಲಿಸಿದೆ. ಪತಿ ಧೂಮ್ರಪಾನ ಮಾಡುವ 


ಮನೆಯ ಮಹಿಳೆಯರಲ್ಲಿ ಶ್ವಾಸಕೋಶದ ಕ್ಯಾನ್ಸರಿನ 
ಸುಧ್ಯತೆ ಹೆಚ್ಚೆಂದು ಈ ವರದಿ ತಿಳಿಸುತ್ತದೆ. ಅಮೆರಿಕೆ 
ಯಲ್ಲೊಂದೇ ಜಾಗದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್‌, 
ಸುತಃ ಗರೇಟು ಸೇದದಿದ್ದರೂ, ನಿಷ್ಕ ಯವಾಗಿ 
ಸೇವಿಸುವ ಮೂರು ಸಾವಿರ ಜನರ ಜೀವ ತೆಗೆದುಕೊಳ್ಳು 
ತ್ತಿದೆ. 

ನಿಮ್ಮ ಗಂಡಂದಿರ ಸಿಗರೇಟು ಚಟ ಬಿಡಿಸಲಾಗ 
ದಿದ್ದರೆ ಬೇಡ, ಮುಂದಿನ ಬಾರಿ ಸಿಗರೇಟು ಹಚ್ಚಿದಾಗ 
ಹೊರಗೆ ಹೋಗಿ ಸೇದಲು ಹೇಳಿ. ಇಲ್ಲ, ಸೇದುವುದು 
ಅವರೊಬ್ಬರಾದರೂ, ಹೊಗೆ ಕುಡಿಯುವುದು ನೀವು 
ಮತ್ತು ನಿಮ್ಮ ಮಕ್ಕಳು. 

ಅಷ್ಟೆ ಕೇ ಅಲ್ಲ, ನೀವೇನಾದರೂ ಮಗು ಬೇಕೆಂದು 
ಯೋಜಿಸುತ್ತಿದ್ದರೆ, ಕೆಲಕಾಲದ ಮಟ್ಟಿಗಾದರೂ ನಿಮ್ಮ 
ಪತಿಗೆ ಮನೆಯ ಒಳಗೂ, ಹೊರೆಗೂ ಧೂಮ್ರಪಾನ 
ವನ್ನು ಬಿಟ್ಟುಬಿಡಲು ಹೇಳಿ. ಧೂಮ್ರ್ರಪಾನ ಮಾಡುವ 
ಗಂಡಸರು ತಮ್ಮ ಮಕ್ಕಳ, ಮೊಮ್ಮಕ್ಕಳ, ಮುಮ್ಮಕ್ಕಳ 
ಆರೋಗ್ಯವನ್ನೂ ಹಾಳುಗೆಡವುತ್ತಾರೆ, ಎಂದರೆ ಅಚ್ಚ ರಿ 
ಯಾಗುವುದೆ ? ಕಳೆದ ವರ್ಷ ಮೆಲ್ಬ' ರ್ನ್‌ನಲ್ಲಿ ನಡೆದ 
ಆಂತರರಾಷ್ಟ್ರಿ ಯ ಸಮೆ ಳನದಲ್ಲಿ ಒಸರು ಜೀವ 


ರಸಾಯನಶಾಸ್ತ್ರ ಜ್ಞ ಬ್ರೂಸ್‌ ಏಮಸ್‌, ತಂಬಾಕಂ 
ಸೇದುವ ತ ರೆ ಮಕ್ಕಳ ಶೈಶಾವಸ್ಥೆ ಯ 
ಸುವಿಗೂ, ಜೈವಿಕ ನ್ಯೊನತೆಗೂ' ಸೂ 
ಸಾಧ್ಯತೆಯತ್ತ ಬಹಳಷ್ಟು ಸೂಚನೆಗಳಿರುವುದನ್ನು ತಿಳಿ 
ಸಿದ್ದಾರೆ, 

ಉತ್ತರ ಕ್ಯಾರೋಲಿನಾ ವಿಶ್ವವಿದ್ಯಾಲಯದಲ್ಲಿ 
15.000 ಮಕ್ಕಳ ಕೇಸುಗಳನ್ನು ತೆಗೆದುಕೊಂಡು 
ಆಧ್ಯೆಯಿಸಿದ್ದಾ ರೆ. ಅಲ್ಲಿಯ ವಿಜ್ಞಾ ನಿಗಳು, ವಿಪರೀತ 
ವಾಗಿ ಸಿಗರೇಟು ಸೇದುವ ತಂದೆಗೆ ಹುಟ್ಟಿದ ಮಕ್ಕಳಲ್ಲಿ 
ಹುಟ್ಟಿನಿಂದ ಬಂದ ನ್ಯೂನತೆಗಳು, ಹೃದಯದ ಊನ 
ಗಳು, ಇತರೆ ಮಕ್ಕಳಿಗೆ ಹೋಲಿಸಿದರೆ ಎರಡರಷ್ಟು 
ಹೆಚ್ಚು ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ವಿವರಿಸಿದ್ದಾ ರೆ. 
ಉತ್ತರ ಕ್ಯಾರೋಲಿನಾದ “ನ್ಯಾಷನಲ್‌ ಇನ್ಸ್‌ಟಿಟ್ಯೂಟ್‌ 
ಆಫ್‌ ಎನ್ವಿ ರ್‌ನ್‌ಮೆಂಟಲ್‌ ಹೆಲ್ಮ್‌' 14 ವರ್ಷದ ಕೆಳ 
ಗಿರುವ ಕನ್ನನ್ನ ರಿಗೆ ತುತ್ತಾದ 220 ಮಕ್ಕ ಳನ್ನು ಪರೀ 
ಕ್ಷಿಸಿತು. ಮಗು ಹುಟ್ಟುವ ಮೊದಲ ವರ್ಷದಲ್ಲಿ ಈ 
ಪಾನ ಮಾಡಿದ ತಂದೆಯರಿಗೆ ಹುಟ್ಟಿದ ಮಕ್ಕಳಲ್ಲಿ ರಕ್ತದ 
ಕ್ಯಾನ್ಸರ್‌ ಮತ್ತು ಲಿಂಫ್‌ ಗ್ರಂಥಿಗಳ ಕ್ಯಾನ್ಸರ್‌ ಇತರೆ 
ಮಕ್ಕಳಿಗೆ ಹೋಲಿಸಿದರೆ ಎರಡರಷ್ಟು ಹೆಚ್ಚು ಕಾಣಿಸಿ 
ಕೊಂಡಿತ್ತು. ಮಿದುಳಿನ ಕ್ಯಾನ್ಸರ್‌ ಅಂತೂ. ಇತರೆ 
ಮಕ್ಕಳಿಗೆ ಹೋಲಿಸಿದಾಗ ಶೇಕಡಾ 92ರಷ್ಟು ಹೆಚ್ಚಾ ಗಿ 
ಕಂಡು ಬಂದಿತು. 

“ಬಹಳಷ್ಟು ಮಸ್ಯಿಳಲ್ಲಿ ಹುಟ್ಟಿ ಕ್ಸಿನಿಂದ ಕಂಡು 
ಬರುವ ನ್ಯೂನತೆಗೆ ಮತ್ತು ಮಕ್ಕಳ ಕ್ಯಾನ್ಸರಿಗೆ ತಂದೆಯ 
ಧೂಮಪಾನ ಕಾರಣ ಎಂದು ನನಗೆ ಮನವರಿಕೆಯಾಗಿದೆ' 
ಎನ್ನುತ್ತಾರೆ ಬ್ರೂಸ್‌ ಏಮಸ್‌. ಬಹಳಷ್ಟು ಹಾನಿಗೆ 
ಕಾರಣ, ಸಿಗರೇಟಿನ ಹೊಗೆಯಲ್ಲಿರುವ.. ಸಂಯುಕ್ತ 
ಪದಾರ್ಥಗಳು ಆಕ್ಸಿಡೈಸ್‌ ಆಗಿ ಶರೀರದ ಡಿಎನ್‌ಎ 
ಯನ್ನು ನಾಶಪಡಿಸುವುದೇ ಆಗಿದೆ. ಇದು ವೀರ್ಯ 
ದಲ್ಲಿಯೆ ಜೀವಕಣಗಳ ಎಕಾರಕ್ಕೆ ಕಾರಣವಾಗಬಲ್ಲದು. 


ಅಚಲ 131] 


ಇಂಥಾ ಜೈವಿಕ ಬದಲಾವಣೆಗಳು ವೀರ್ಯದ ಮೂಲಕ 
ಮುಂದಿನ ಜನಾಂಗಕ್ಕೆ ರವಾನಿಸಲ್ಪಡುತ್ತದೆ. ವಿಟಮಿನ್‌ 
ಸಿ ಇರುವ ಆಹಾರ ಇಂಥ ವೀರ್ಯ ಕಣಗಳ ವಿಕಾರ 
ವನ್ನು ಬಹಳಷ್ಟು ಮಟ್ಟಿಗೆ ತಡೆವಲ್ಲಿ ಸಹಕಾರಿಯಾಗ 
ಬಲ್ಲದು. ಸಿಗರೇಟು ಸೇದುವವರು ಹೆಚ್ಚ ವರಿ ವಿಟ 
ಮಿನ್‌ ಸಿ ಇರುವ ಆಹಾರೆ ಸೇವಿಸಬೇಕು ಎಂದು ಕೂಡಾ 
ಬ್ರೂಸ್‌ ಏಮಸ್‌ ಸಲಹೆ ನೀಡಿದ್ದಾ ರೆ. 

ನಿಮ್ಮ ಪತಿಯ ಕೈಯಲ್ಲಿ "ಇಂದು ಉರಿವ ಸಿಗ 
ರೇಟು, ನಿಮ್ಮ ನಸ ಹೀಳಿಗೆಗಳ ಮೇಲೂ ಪರಿ 


ಹಾಮ ಬೀರೆಬಲ್ಲದು. ಅದರ ಹೊಗೆ, ಮುಂದಿನ 
ಜನಾಂಗಗಳ ಉಸಿರುಕಟ್ಟಿ ಸಬಲ್ಲದು. ಈ ಚೆಟ ಮನು 
ಕುಲಕ್ಕೆ ಬಹಳ ದುಬಾರಿಯಾಗಬಲ್ಲದು, ಷೆ 


ಮುಚ್ಚಿಹೋದ ಸ್ತ್ರೀ ನಾದಿ 
ಪುಸ್ತಕದಂಗಡಿ 

"ಸಿಸ್ಟರ್‌ ರೈಟ್‌' ಇಂಗ್ಲೆಂಡಿನ ಮೊಟ್ಟ ಮೊದಲ 
ಸ್ತ್ರೀ ವಾದಿ ಸಾಹಿತ್ಯದ ಪುಸ್ತಕದಂಗಡಿ. ಇಂಗ್ಲೆಂಡಿ 
ನಲ್ಲಿರುವ ಎರಡೇ ಎರೆಡು ಸ್ತ್ರೀ ವಾದಿ ಪುಸ್ತಕದಂಗಡಿ 
ಗಳಲ್ಲಿ ಒಂದಾದ "ಸಿಸ್ಟ ರ್‌ರೈ ಟ್‌” ಕಳೆದ ವರ್ಷ ಆಗಸ್ಟ್‌ 
ತಿಂಗಳಲ್ಲಿ ಹ್‌ ಮುಚ್ಚಿ ಹೋಯಿತು: 
ಮುಗಿಯದಂತೆ ಮುಂದುವರೆದ ರಿಸೆಷನ್‌ ಕಾರಣವಾಗಿ 
ಮುಚ್ಚಬೇಕಾಗಿ ಬಂತು. ಭಾರೀ ಬಡ್ಡಿ ದರವನ್ನು 
ಭರಿಸಲಾರದೆ, ವಾರ್ಷಿಕ ತೆರಿಗೆ 500 ಪೌಂಡುಗಳಿಂದ 
3000 ಪೌಂಡುಗಳಿಗೇರಿ, ಸ್ಥ ರ್ಧಾತ್ಮಕ ವಾಣಿಜ್ಯ 
ವ್ಯಾಪಾರದ ನಡುವೆ ನಿಲ್ಲಲಾರದ ಪರಿಸ್ಥಿತಿ ಮೂಡಿತು. 

"ಸಿಸ್ಟ ರ್‌ರ್ಲೆ ಸೈಟ್‌ನ ಉದ್ಯೋಗಿಗಳು ದೀರ್ಫಕಾಲ 
ತಮ್ಮ ಕೈಯಿಂದ. ಸಾಧ್ಯವಿದ್ದ ಷ್ಟ ಹೋರಾಡಿ, ಈ 
ಜ್‌ ಉಳಿಸಲು ಪ್ರಯತ್ನಿಸಿದ್ದು ಟು, 
ಹೆಚ್ಚು ವರಿ ಸಂಬಳ ಕೇಳದೆ, ರಜೆಯ ಸವಲತ್ತುಗಳನ್ನು 
ಉಪಯೋಗಿಸಿಕೊಳ್ಳದೆ, ಸ್ವಯಂಸೇವಕರನ್ನು ಬಳಸಿ 
ಕೊಂಡು ಹೆಣಗಾಡಿದರು. ಕಡೆಗೂ ಈ ಪುಸ್ತಕದಂಗಡಿ 
ಮುಚ್ಚಿಹೋದದ್ದು » ಮಹಿಳೆಯರೆ ಮಾತುಗಳಿಗೆ, ಸ್ತ್ರೀ 
ವಾದಿ ಸಿದ್ದಾಂತಗಳಿಗೆ ತೆರೆದಿದ್ದ ಒಂದು ಕದ ಮುಚ್ಚೆ 
ದಂತಾಗಿದೆ. 


ಹೊಡೆತ, ಬಡಿತಕ್ಕೆ ಸಿಲುಕಿದ 
ಬ್ರಿಟನ್ನಿನ ಮಹಿಳೆಯರು 

* ಬ್ರಿಟನ್ನಿನ ಒಂದು ಲಕ್ಷ ಹೆಂಗಸರು ಪ್ರತಿ 
ವರ್ಷ ತಮ್ಮ ಗಂಡಂದಿರಿಂದ ಹಿಂಸಾ 
ಜಾರಕ್ಕೆ ಒಳಗಾಗಿ ವೈದ್ಯಕೀಯ ನೆರವಿ 
ಗಾಗಿ ಧಾವಿಸುತ್ತಾರೆ. 

* ಈ ದೇಶದ ರಾಜಧಾನಿಯಲ್ಲಿ ಕೊಲೆ 
ಯಾಗುವ... ಅರ್ಧದಷ್ಟು ಹೆಂಗಸರನ್ನು 
ಅವರ ಒಕೆ ವಾಸಿಸುವ ಗಂಡಸರೇ ಕೊಲೆ 
ಮಾಡುತ್ತಾರೆ. 

* ಈ ದೇಶದ ರಾಜಧಾನಿಯಲ್ಲಿ ನಿರ್ವಸತಿಗ 
ಹೆಂಗಸದಲ್ಲಿ. ಶೇಕಡ.40 ಮಂದಿಗೆ. ಮನೆ 
ಇದ್ದು ಗಂಡನ ಹಿಂಸಾಚಾರ ತಾಳಲಾರದೆ 
ಓಡಿ ಬಂದವರು. ಕೃಪೆ : ಐಕ್ಯರಂಗೆ 


WITH BEST COMPLIMENTS FROM: 


POWER 
EQUIPMENTS 
CORPORATION 


Dealers in: 
Pumpsets & Electrical Engineers 


No. 3, |! Cross, SJP Road, 
Bangalcre-560 002 


Ph: 2237605-2232882 


SO A 


ಹೀಗೊಂದು ಅನುನ 


ತೇ ಸುಮಾ 


ಪುರುಷನದೆಂದು ಹೇಳಿಕೊಳ್ಳ ಲಾದ ಭದ್ರ 
ಕೋಟಿಗಳಿಗೆಲ್ಲಾ , ಲಗ್ಗೆ ಹಾಕಿರುವ ಹೆಣ್ಣು 
ಇಂದು ಎಲ್ಲಾ "್ಲೀತ್ರ ಗಳಲ್ಲೂ ತನ್ನ ಕಾಲಿರಿಸಿ 
ದ್ದಾಳೆ. ಆದರೂ ಈ ಹೊಸ ಶ್ಲೇತ್ರ ಗಳಲ್ಲಿ 
ಹೆಣ್ಣಾಗಿ ಅವಳು ಹಡೆಯುವ ಅನುಭವಗಳಲ್ಲಿ 
ವಿನೂತನತೆಯಂಟು, ಪತ್ರಕರ್ತೆ ಜಿಲ್ಲಾನರದಿ 
ಗಾರಳೊಬ ಳು ನಡುಶಾಶ್ರೀ ಯೆಲ್ಲಿ ತನ್ನ. ವೃತ್ತಿ 
ಯನ್ನು ಸಮರ್ಥವಾಗಿ ನಿರ್ವಹಿಸಿದ ee 
ಕತೆ ತ 


ದಾರಿ, 


ಅಂದು ಜೂನ್‌ 16. ರಾತ್ರಿ 10ರ ಸಮಯ. 
ಪ್ರಧಾನ ಕಚೇರಿಯಿಂದ ದೂರವಾಣಿ ಕರೆ ಬಂತು. 
“ನಿಮ್ಮ ಜಿಲ್ಲೆಯಲ್ಲಿ ಎಲ್‌ ಟಿಟಿಇಯವರು ಬಂದು ಸೇರಿ 
ಕೊಂಡಿದಾ ರಂತೆ, ಸ್ವಲ್ಪ ಸ ಕನ್‌ಫರ್ಮ್‌ ಮಾಡಿಕೊಳ್ಳಿ? 
ಎಂದು ಮುಖ್ಯ ವರದಿಗಾರರು ಹೇಳಿದರು. 

ಎಲ್‌ಟಿಟಿಇಯವರೆಲ್ಲಿ ಈ ಜಿಲ್ಲೆ ಯಲ್ಲಿ ಎಂದು 
ಒಮ್ಮೆ ದಂಗಾದರೊ ತಮಿಳುನಾಡಿಗೆ ತುಗಿಯೇ ಇರುವ 
ಇಲ್ಲಿಗೆ ಅವರು ಯಾಕೆ ಬರಬಾರದು ಎಂದು ಪ್ರಶ್ನಿಸಿ 
ಕೊಂಡೆ. ರಾಜೀವ್‌ಗಾಂಧಿಯ ಕೊಲೆಯಾದ ವರ್ಷವದು. 
ಜಲ್ಲೆಯ ಜಲವಿದ್ಯುತ್‌ ಘಟಕ, ಬೃಹತ್‌ ಅಣೆಕಟ್ಟು 
ಗಳಿಗೆ ಸಂಪೂರ್ಣ ರಕ್ಷಣೆ ಒದಗಿಸಲಾಗಿತ್ತು. ಪೊಲೀಸ್‌ 
ವರಿಷ್ಠುಧಿಕಾರಿ ಇದರ ಉಸ್ತುವಾರಿ ವಹಿಸಿ ಇಂಡಿದ್ದರು. 
ಹಾಗುಗಿ ಅಂದು ಸುದ್ದಿ ದೃಢಪಡಿಸಿಕೊಳ್ಳಲು ಅವರು 
ಸಿಗಲಿಲ್ಲ. ಅವರ ನಂತರದ ಅಧಿಕಾರಿಯನ್ನು ಕೇಳಿದಾಗ 
“ನಿಮಗೇನೋ ಹುಚ್ಚು. ರಾತ್ರಿ ಈ ಹೊತ್ತಿನಲ್ಲಿ ಹೀಗೆ 
ಕೇಳುತ್ತಿ ದ್ದ ರಲ್ಲ et ನಕ್ಕ ರು. ಕೊನೆಗೆ ಜಿಲಾ ಧಿ 
ಕಾರಿಗಳನ್ನು ಸಂಪರ್ಕಿಸಿದೆ. “ಶು ಎಲ್‌ಟಿಟಿಇಯವರೆ?' 
ದಂಗಾಗಿ ಕೇಳಿದರು. ಲೈನಿನಲ್ಲಿ ಹಾಗೆ ಇರಿ ಕೇಳುತ್ತೇನೆ 
ಎಂದು ಪೊಲೀಸ್‌ ನಿಸ್ತಂತು ವಿಭಾಗದವರೊಂದಿಗೆ 
ಮಾತನಾಡುತ್ತಿದ್ದರು. ನಾನು ಫೋನ್‌ ಹಿಡಿದೇ ಇದ್ದುದ 
ರಿಂದ ಜಿಲ್ಲಾಧಿಕಾರಿ ಮಾತನಾಡುವುದು ಕೇಳುತ್ತಿತ್ತು. 
ಅವರ ವಠಾಶಿನಿಂದ ಏಳು ಜನ ಎಲ್‌ಟಿಟಿಇ ಅವರನ್ನು 


ಸಂಜೆ 6ರ ಹೊತ್ತಿಗೆ ಪೋಲಿಸರು ಹಿಡಿಯಲು ಯತ್ನಿಸಿ 
ದಾಗ ಅವರು ಆತ್ಮಹತ್ಯೆ ವರಾಡಿಕೊಂಡರೆಂದು ಗೊತ್ತಾ 
ಯಿತು. ಜಿಲಾ ಧಿಕಾರಿ ಗಳು ನನಗೆ *ಈಗಲೇ ಸುದ್ದಿ 
ಮಾಡಬೇಡಿ ನಾನು ಸ ಳಕ್ಕೆ ಹೋಗಿ ಬರುತ್ತೇನೆ” ಎಂದು 
ಫೋನಿಟ್ಟ ರು. 

ಕೊನೆಗೂ ನಾನು ಗುಪ್ತ ದಳದ ಅಧಿಕಾರಿಯನ್ನು 
ಸಂಪರ್ಕಿಸಿದೆ. ಮುತ್ತ ಶ್ರೀಯಲ್ಲಿ ಪೊಲೀಸರ ದಾಳಿ ನಡೆಸಿ 
ದಾಗ ಏಳು ಜನ ಎಲ್‌ ಟಿಟಿಇಯವರು ಆತ್ಮಹತೆ ಕ ಮಾಡಿ 
ಕೊಂಡರು ..ಎಂದು ಅವರ ಹೆಸರನ್ನು ಕೊಟ್ಟರು. 
ಇನ್ನಿಬ್ಬರು ತಪ್ಪಿಸಿಕೊಂಡಿದ್ದಾರೆ ಎಂದರು, 

ಮೊದಲ ಪುಟದ ಸುದ್ದಿ ಇದು ಎಂದು ಬರೆದು 
ಕೊಂಡು ಪ್ರಧಾನ ಕಚೇರಿಗೆ ಫೋನ್‌ ಮಾಡಿದೆ. "ನಿಮ್ಮ 
ಪಕ್ಕದ ಜಿಲ್ಲೆ ಪ್ರತಿನಿಧಿ ಸ್ಪ ಳಕ್ಕೆ ಹೋಗಿದ್ದಾರೆ. ನೀವು 
ಸುದ್ದಿ ಸುವ. ಅಗತ್ಯವಿಲ್ಲ” ನ ಅಲ್ಲಿಂದ ಉತ್ತರ 
ಬಂತು. ಈ ಉತ್ತರದಿಂದ ನನಗೆ ನೋವಾಯಿತು. ಮರು 
ಯೋಚಿಸದೆ ಹಣವನ್ನು ಎಣಿಸಿಕೋಡೆ. ಪುನಃ ಗುಪ್ತ 
ದಳದ ಅಧಿಕಾರಿಗೆ ಫೋನ್‌ ಮಾಡಿ ಮುತ್ತತ್ತಿ ಯಾವ 
ತಾಲೂಕಿನಲ್ಲಿದೆ, ಎಷು, ದೂರದಲ್ಲಿದೆ ಎಂದು. ವಿವರ 
ಪಡೆದುಕೊಂಡೆ. ರಾತ್ರಿ 11 ದಾಟಿದೆ. ನೀವು. ಅಲ್ಲಿಗೆ, 
ಹೋಗುವ ಪ ಶ್ರೈಯತ್ನ್ನ ಮಾಡಬೇಡಿ ಎಂದರು. 

ಕಾರು ನಲ ಣದಲ್ಲಿ ಬಾಡಿಗೆಗೆ ಒಂದು ಕಾರೂ 
ಸಿಗಲಿಲ್ಲ. ಬಸ್‌ ನಿಲ್ದಾಣಕ್ಕೆ ಬಂದೆ. ಅಲ್ಲಿ ಬದಿಯಲ್ಲಿ 
ಕಾರೊಂದು ನಿಂತಿತ್ತು. ಅದರ ಬಾಗಿಲನ್ನು ಜೋರಾಗಿ 
ಬಡಿದೆ. ಒಳಗೆ ನಿದ್ರಿಸುತ್ತಿದ್ದ ಚಾಲಕ ಎದ್ದ. “ತುರ್ತಾಗಿ 
ಮುತ್ತತ್ತಿಗೆ ಹೋಗಬೇಕು 'ಬರುತ್ತೀರಾ ?” ಕೇಳಿದೆ. 
ಈ ರಾತ್ರಿ ಆ ಕುಡಿರುವ ಊರಿಗೆ ಆಗೋಲ್ಲವೆಂದು 
ಹೇಳಿದ. “ನೋಡಿ, ರಾಜೀವ್‌ ಗಾಂಧಿಯನ್ನು ಕೊಲೆ 
ಮಾಡಿದವರು ಅಲ್ಲಿದ್ದಾ ರೆ. ದಯವಿಟ್ಟು ಬನ್ನಿ” ಎಂದು 
ಗೋಗರೆದೆ. ಬಹುಶಃ ನಾನು ಅಂಗಾಲಾಚಿದ್ದರಿಂದ 
ಅವನು ಮನಸ್ಸು ಬದಲಿಸಿದನೋ ಏನೊ ಸರಿ ಎಂದ. 
ಕಾರು ಬಾಡಿಗೆ 500 ರೂ. ಕೊಡಬೇಕು. ಮುತ್ತತ್ತಿ 
ದಟ್ಟವಾದ ಕಾಡಿನೊಳಗಿದೆ. ಆನೆಗಳು ಹಗಲು ಹೊತ್ತಿ 
ನಲ್ಲಿ ಓಡಾಡುತ್ತಿರುತ್ತವೆ. ಇನ್ನು ರಾತ್ರಿ ಕೇಳಬೇಕೆ? 
ಆನೆಗಳು ಕಾರಿಗೆ ಜಖಂ ವಕಾಡಿದರೆ ಅದರ ಖರ್ಚನ್ನು 


ಅಚಲ 19 


ನೀವೇ ಕೊಡಬೇಕು. ಜೀವಕ್ಕೆ ಅಪಾಯವಾದರೆ ನಾನು 
ಮುತ್ತತ್ತಿವರೆಗೆ ಕಾರು ಓಡಿಸುವುದಿಲ. ಎಂದೆಲ್ಲಾ 
ಷರತ್ತುಗಳನ್ನು ಹಾಕಿದ. ಎಲ್ಲದಕ್ಕೂ ಒಪ್ಪಿಕೊಂಡು 
ಕಾರು ಏರಿದೆ. 

ಹಲಗೂರಿಗೆ ತಲುಪಿದಾಗ 12-30 ಆಗಿತ್ತು. 
ಪಕ್ಕದ ಜಿಲ್ಲೆಯ ನನ್ನ ಸಹೋದ್ಯೋಗಿ ಅಲ್ಲಿನ ಪೊಲೀಸ್‌ 
ಠಾಣೆಗೆ' ಬಂದಿರಬಹುದು ಎನಿಸಿತು. ಪೊಲೀಸರಿಂದ 
ಸುದ್ದಿ ನಮಗೆ ಇವತ್ತಲ್ಲ ನಾಳೆ ಸಿಕ್ಕಿಯೇ ಸಿಗುತ್ತದೆ. 
ಆದರೆ ಮುತ್ತತ್ತಿಯಲ್ಲಿ ಇದನ್ನು ಕಣ್ಣಾರೆ ನೋಡಿದ 
ಜನ ನಾಳೆಗೆ ಹೇಳುತ್ತಾರೋ ಇಲ್ಲವೋ ಎಂದು 
ಯೋಚಿಸಿ ಪೊಲೀಸ್‌ಠಾಣೆಗೆ ಹೋಗದೆ ನೇರವಾಗಿ 
ಮುತ್ತತ್ತಿಗೆ ಕಾರು ಬಿಡಲು ಚಾಲಕನಿಗೆ ಹೇಳಿದೆ. 

ದಾರಿಯಲ್ಲಿ ವಿದ್ಯುತ್‌ ದೀಪಗಳಿಲ್ಲ. ಗಾಂಡಾಂಧ 
ಕಾರ. ಹಾಗಾಗಿ ಮುತ್ತತ್ತಿಯ ದಾರಿ ದಟ್ಟಿ ಅರಣ್ಯ 
ದೊಳಗಿದೆಯೆ ಅಥವಾ ಕುರುಚಲು ಕಾಡೊಳಗಿದೆಯೆ 
ಎಂಬುದೂ ಗೊತ್ತಾಗುತ್ತಿರಲಿಲ್ಲ. ಚಾಲಕ ಅಂಜಿ 
ಕೊಂಡಂತೆ ದಾರಿಗೆ ಅಡ್ಡವಾಗಿ ಕಾಡಾನೆಗಳು ಬರಲಿಲ್ಲ. 
ಸುಮಾರು 1..30ರೆ ವೇಳೆಗೆ ಮುತ್ತತ್ತಿ ತಲುಪಿದ್ದಾ 
ಯಿತು. ಒಂದು ಸಾರಿಗೆ ಬಸ್‌ ಬಿಟ್ಟರೆ ಏನೂ ಇರಲಿಲ್ಲ. 
ಇಲ್ಲಿ ಯಾವ ಘಟನೆಯೂ ನಡೆದಿಲ್ಲ ಎಂದು ಹೇಳುವಂತೆ 
ವಕೌನ ಆವರಿಸಿತ್ತು. ಕಾವೇರಿ ನದಿ ಹರಿಯುವ ಜುಳು. 
ಜುಳು ಶಬ್ದ ಬಿಟ್ಟರೆ ಮತ್ತೆಲ್ಲ ನಿಶ್ಶಬ್ದವಾಗಿತ್ತು. ಹತ್ತು 
ಹನ್ನೆರಡು ಮನೆಗಳ ಆ ಪುಟ್ಟ ಹಳ್ಳಿಯಲ್ಲಿ ಜನರೆಲ್ಲ 
ನಿದ್ದೆ ಹೋದಂತೆ ಕಾಣುತ್ತಿತ್ತು. ಕೊನೆಗೂ ಒಂದು 
ಮನೆಯ ಬಾಗಿಲು ತಟ್ಟಿದೆ. ಒಳಗಿಂದ ಒರೆಟಾಗಿ 
“ಯಾರು?” ಪುರುಷ ಧ್ವನಿ ಕೇಳಿತು. “ನಾನು ಬೇರೆ 
ಊರಿನಿಂದ ಬಂದಿದ್ದೇನೆ. ದಯವಿಟ್ಟು ಬಾಗಿಲು ತೆಗೆ 
ಯಿರಿ” ಮನವಿ ಮಾಡಿಕೊಂಡೆ. “ಈ ಅಪ ರಾತ್ರಿಯಲ್ಲಿ 
ಹೀಗೆಲ್ಲ ಹೆಂಗಸರು ಬರೋದು ಅಂದರೆ ಅರ್ಥವೇನು” 
ಎಂದು ಗಡುಸಾಗಿಯೇ ಹೇಳಿಕೊಂಡ ವ್ಯಕ್ತಿ ಬಾಗಿಲು 
ತೆರೆದರು. ಇಷ್ಟೇ ಸಾಕೆಂದು ಮನೆ ಹೊಸ್ತಿಲು ದಾಟಿ 
ಒಳಗೆ ನಿಂತೆ ಚಾಲಕ ಹೊರಗೆ ನಿಂತು ನೋಡುತ್ತಿದ್ದ. 
“ಇಲ್ಲಿ ಎಲ್‌ಟಿಟಿಇಯವರೆ) ಇದ್ದಾರೆಯೇ” ಎಂದು ಪ್ರಶ್ನಿ 
ಸಿದೆ. ಗೊತ್ತಿಲ್ಲವೆಂದರು. ನೋಡಿ, ನಾನು ಪತ್ರಿಕೆ 
ಯಿಂದ ಬಂದಿದ್ದೇನೆ. ಇಲ್ಲಿ ಎಲ್‌ಟಿಟಿಯವರು ಇದ್ದರೆಂದು 
ಸುದ್ದಿ ಬಂದಿದೆ. ದಯವಿಟ್ಟು ಹೇಳಿ, ಸಹಕರಿಸಿ” ಎಂದು 
ಮತ್ತೆ ಕೇಳಿಕೊಂಡೆ. “ನೋಡಿ, ಎದುರು ಸಾಲಿನ 
ಮದ್ಯದ ಮನೆಯಲ್ಲಿದ್ದರು. ಆ ಮನೆ ಮಾಲೀಕರು 


ಅಚಲ 20 


ಪಕ್ಕದ ಮನೆಯವರು” ಎಂದು ತಿಳಿಸಿದರು. “ನೀವು 
ಪತ್ರಿಕೆಯವರು ಎಂದು ಹೇಗೆ ನಂಬಲಿ. ಗುರುತಿನ ಚೀಟಿ 
ಇದೆಯ” ಎಂದು ಅವರು ಪ್ರಶ್ನಿಸಿದರು.ಗುರುತಿನ ಚೀಟಿ 
ತೋರಿಸಿ ಮನೆಯಿಂದ ಹೊರಬಿದ್ದೆ. ಎಲ್‌ಟಿಟಿಇಯವ 
ರಿದ್ದ ಮನೆ ಒಂದು ಸಣ್ಣ ಕೊಠಡಿಯಷೆ ತ ಮೇಲಿನ ಹೆಂಚು 
ಕೆಲವನ್ನು ತೆಗೆಯಲಾಗಿತ್ತು. ಬಾಗಿಲಿಗೆ ಬೀಗ ಹಾಕಿತ್ತು. 
ಒಳಗೆ ವಿದ್ಯುತ್‌ ದೀಪ ಉರಿಯುತ್ತಿತ್ತು. ಬಾಗಿಲ ಸೆರೆ 
ಯಿಂದ ಇಣುಕಿದೆ. ಒಂದಷ್ಟು ಪುಸ್ತಕಗಳ ರಾಶಿ ಮಾತ್ರ 
ಕಾಣುತ್ತಿತ್ತು. ಇನ್ನೇನು ಮಾಡುವುದೆಂದು ಈ ಮನೆ 
ಮಾಲಿಕರ ಮನೆ ಬಾಗಿಲು ತಟ್ಟಿದೆ. "ರುಜೀವ್‌ಗುಂಧಿ 
ಕೊಲೆ ಮಾಡಿದವರು ಬಾಗಿಲು ತಟ್ಟುತ್ತಿದ್ದಾ ರೆ' ಎಂದು 
ಅವರು ಚೀರುತ್ತಿದ್ದರು ಅವರೆಲ್ಲ. “ನಾನು ಪತ್ರಿಕೆ 
ಯಿಂದ ಬಂದಿದ್ದೇನೆ. ದಯವಿಟ್ಟು ಹೊರಗೆ ಬನ್ನಿ. 
ನಿಮಗೇನೂ ಮಾಡುವುದಿಲ್ಲ” ಎಂದು ಹೇಳಿದೆ. ಅವರು 
ಮಗನೊಂದಿಗೆ ಹೊರಗೆ ಬಂದರು. ಅವರು ಅಳುತ್ತಿ 
ದ್ದರು. “ನಂಗೊತ್ತಿಲ್ಲ. ತಾಯಿ ಬಾಡಿಗೆಗೆ ಕೋಣೆ 
ಬೇಕು ಅಂದರು. ಕಾರ್ತಿಕ ಸೋಮವಾರಕ್ಕೆ ಪೂಜೆಗೆ 
ಬಂದಿದ್ದಾರೇಂತ ತಿಳಿದು ಬಾಡಿಗೆಗೆ ಕೊಟ್ಟೆ ಕ್ಟ? ಎಂದು ಹೇಳಿ 
ದರು. ಅವರ ಮಗನೂ ಭಯದಿಂದ ನಡುಗುತ್ತಿದ್ದ. 
ರಣಧೀರ ಪಡೆ ಅಪ್ಪಾ ಜಿಗೌಡರು ಕರಕೊಂಡು ಬಂದು 
ಬಾಡಿಗೆಗೆ ಕೊಡೀಂತ ಹೇಳಿದರು. ಇವರು ಇಲ್ಲಿ ಬಾಡಿಗೆಗೆ 
ಹಿಡಿದರು. ಇನ್ನೊಂದಷ್ಟು ಜನ ಬೀರೂರಿಗೆ ಹೋದರು 
ಎಂದು ಅವನು ಹೇಳಿದ. 

ಅಷ್ಟರಲ್ಲಿ ಪೊಲೀಸ್‌ ವ್ಯಾನ್‌ ಬಂತು. ಸಶಸ್ತ್ರ 
ಪೊಲೀಸರು ಕೆಳಗಿಳಿದರು. ಸುತ್ತುವರಿದರು, ಕಾರು 
ಚಾಲಕ, ಮನೆ ಮಾಲೀಕ, ಅವರ ಮಗ ಎಲ್ಲರೂ ಭಯ 
ದಿಂದ ಮೂಕರಾಗಿದ್ದರು. ಇದೇನು ಹೀಗೆ ಎಂದು 
ಪ್ರಶ್ನಿಸಿಕೊಳ್ಳುತ್ತಿದ್ದೆ. “ಮೇಡಂ ನೀವಾ.? ಏನು ಕೆಲಸ 
ಮಾಡಿಬಿಟ್ಟಿ ೦. ನಮಗೆ ರಾಷ್ಟ್ರಮಟ್ಟ ದಲ್ಲಿ ಬರುತ್ತಿದ್ದ 
ಹೆಸರು ತ್ಯಜಿಸಿ ಬಿಟ್ಟಿರಿ, ಶುಭಾ, ಶಿವರಸನ್‌ ಎಂದು 
ಹೇಳಿ ಹಿಡಿಯಲು ಬಂದರೆ ಇಲ್ಲಿ ನೀವಿದ್ದೀರಿ”: ಎಂದು 
ಹುಚ್ಚು ಹಿಡಿದು ನಗ ಹೊರಟರು. ಕೊನೆಗೂ ಪರಿಸ್ಥಿತಿ 
ಅರಿವಾಗಿ ಎಲ್ಲರೂ ನಕ್ಕರು. ಅವರು ಕೊಠಡಿ ಬಾಗಿಲು 
ತೆಗೆದು ಅಲ್ಲಿರುವ ಸಾಮಗ್ರಿಗಳನ್ನು ನೋಡಲು ಅವಕಾಶ 
ಕೊಟ್ಟರು. ಯಾವುದನ್ನೂ ಮುಟ್ಟಬೇಡಿ ಎಂದರು. 
ಸಯನೈಡ್‌ ಸೇವಿಸಿ ಜೀವ ಹೋಗುವ ಸಂಕಟದಲ್ಲೂ 
ಎಲ್‌ಟಿಟಿಇ ಹುಡುಗರು ವಾಂತಿ, ಕಕ್ಕಸು ಮಾಡಿಕೊಂಡಿ 
ದ್ದರು. ಕೃತಕ ಕಾಲು, ಬಟ್ಟೆ ಸೈ ಪುಸ್ತಕ ಚೆಲ್ಲ, ಪಿಲ್ಲಿಯಾಗಿ 


ಬಿದ್ದಿ ದು ವು. ಬದನೆಕಾಯಿ ಪಾಲ್ಯ ಚತತ, 
ಪೊಲೀಸ್‌ ಅಧಿಕಾರಿಮುಂದೆ ಹೋಗದಂತೆ ನನ್ನನ್ನು ತಡೆ 
ದರು. ನೋಡಿ ಇವು ಸಯನೈಡ್‌ ಕ್ಯಾಪ್ಸಲ್ಸ್‌ ಮುಟ್ಟಿ 
ದರೆ ಗಂಜು ಒಡೆದು ಸಯನೈಡ್‌ ದೇಹ ಸೇರಬಹುದೆಂದು 
ಎಚ್ಚೆರಿಸಿದರು. 

ಇವನ್ನೆಲ್ಲ ಬರೆದುಕೊಂಡು ಹೊರೆಗೆ ಬರುವಾಗ 
ಕಾರ್ತಿಕ ಸೋಮವಾರ (ಮರುದಿನ)ದ ಹಬ್ಬಕ್ಕೆಂದು 
ಪರ ಊರಿನಿಂದ ಬಂದ ಹಂಡುಗರು (ದೇವಸ್ಥಾ ನದ 
ಪಡಸಾಲೆಯಲ್ಲಿ ಮಲಗಿದ್ದವರು) ಸುತ್ತು ಹಾಕಿಕೊಂಡು 
ಏನಾಯಿತು. ಎಲ್‌ಟಿಟಿಇಯವರನ್ನು ಯಾರು ಹಿಡಿದರು 
ಎಂಬುದನ್ನು ವಿವರಿಸಿದರು. ಅವರಲ್ಲಿ ಇಬ್ಬ ರನ್ನು 
ಎಲ್‌ಟಿಟಿಇ ಹುಡುಗರೆಂದು ಪೊಲೀಸರು ಎಳೆದುಕೊಂಡು 
ವ್ಯಾನ್‌ನಲ್ಲಿ ಕುಳ್ಳಿರಿಸಿದ್ದರಂತೆ. ಕೊನೆಗೆ ಬಿಟ್ಟರು. ಅವ 
ರಲ್ಲಿ ತಮ್ಮ ಅನುಭವ ಹೇಳಿಕೊಂಡರು. ಆ ವೇಳೆಗೆ ಜಿಲ್ಲಾ 
ಪೊಲೀಸ್‌ ವರಿಷ್ಠಾಧಿಕಾರಿ ಬಂದು ತಲುಪಿದರು. ಬೆಳಗಿನ 
ಜುವ ಮೂರರ ವೇಳೆಗೆ ಮೈ ಸೂರಿನ ಪತ್ರಕರ್ತರು, 
ನಮ್ಮ ಜಿಲ್ಲಾಧಿಕಾರಿಗಳು ಅಲ್ಲಿಗೆ ಬಂದು ತಲುಪಿದರು. 

ಪೊಲೀಸರು ಸಮಯ ಹುಳು ಮಾಡದೆ ಬೀರೂ 


ಹೆಣ್ಣನ ಗರ್ಭದ ಸುತ್ತ... 


ಸುಮಾರು ಒಂದೂವರೆ ದಶಕದ ಹಿಂದಿನ ಮಾತು. 
ನನ್ನ್ನ ಗೆಳತಿಯ ಅಕ್ಕನಿಗೆ ಇಬ್ಬರು ಮಕ್ಕಳಿದ್ದರು. ಒಳ 
ಒಳಗಿನ ವಿವಾಹ, ಸೋದರಿಕೆ ಸಂಬಂಧೆ, ಹುಟ್ಟಿದ 
ಇಬ್ಬರೂ ಬುದ್ಧಿ ವಾಂದ್ಯ ಮಕ್ಕ ಳು. ಮೊದಲ ಮಗು 
ಗಂಡಾಗಿದ್ದು, ಐದನೇ ವಷಕ್ಕೈ ತೀರಿಕೊಂಡಿತ್ತು. 
ಎರಡನೆಯ ಮಗು ಹೆಣ್ಣು ಸೀ 12-13 
ವರ್ಷದ್ದು » ದೈಹಿಕವಾಗಿ ಸ್ಯ ಕ್ಸೈಮುಟ್ಟಾ ಗಿದ್ದರೂ, ಮಾನ 
ಸಿಕವಾಗಿ ಮೂರ್ನಾಲ್ಕು ವರ್ಷದ ಮಗುವಿನ ಮನಸ್ಸು. 
ಆ ಹುಡುಗಿಯ ಅರೈ ಕೆಯಲ್ಲಿ ಮನೆಬಿಟ್ಟು ಕದಲದ 
ತಾಯಿಗೆ ಹೊತ ಸಂಪರ್ಕವೇ ಕಳೆದುಹೋಗಿತ್ತು. 
ಇನ್ನು ಇದು "ದೊಡ್ಡ ದಾದರೆ” ಹೇಗೆ ಸಂಬಾಳಿಸೋದು 
ಎಂಬ ಆತಂಕ ತಾಯಿಯದು. ಬುದ್ಧಿ ಬೆಳೆಯದಿದ್ದರೂ 
ದೇಹವಂತೂ ಬಲಿಯಿತು. ಹುಡುಗಿ ಹೊರಗೆ ಕೂತಳು. 
ತಿಳಿಯದ ಹುಡುಗಿಯ ಅ ಮುಟ್ಟಿನ ದಿನಗಳ ಫಜೀತಿ 
ವಿಪರೀತವಿತ್ತು. 'ಹೇಲೂ ಉಚ್ಚೆ ಬಾಚಬಹುದು, ಈ 
ಹಿಂಸೆ ಮಾತ್ರ ಯಾರಿಗೂ ಬೇಡ' ಎನ್ನು ತ್ತಿದ್ದ ಮಾತು 
ಗಳು ನೆನಖವೆ, 


ನನ್ನ ಪರಿಚಯದ ವೃತ್ತದಲ್ಲಿ ಇಬ್ಬರೋ 


ಸ್‌ "ಇ ಸ್‌ ರ್ಮ್‌ ಹ 


ರಿನ ತಂಡವನ್ನು ಹಿಡಿಯಲು ಅಲ್ಲಿಂದ ಜಾಗ ಖಾಲಿ 
ಮಾಡಿದ್ದರು. ವಾಸ್ತವವಾಗಿ ಎಲ್‌ಟಿಟಿಇಯವರನ್ನು 
ಪತ್ತೆ ಮಾಡಿದವರು, ಹಿಡಿದವರು ಅತ್ಯುತ್ಸಾಹದಿಂದ 
ತಮ ಅನುಭವಗಳನ್ನು ಹಂಚಿಕೊಳ್ಳು ತ್ತಿದ್ದರು. ಈ 


ಅನುಭವದಿಂದ ವಠಾತ್ರ ಪತ್ರಕರ್ತರು. ' ಸಂಪೂರ್ಣ 


ವಂಚಿತರಾಗಿದ್ದೆ ವು. ನಮಗೆ ನೋಡಲು ಸಿಕ್ಕಿದ್ದು ಆತ್ಮ 


ಹತ್ಯೆ ಮಾಡಿಕೊಂಡ ಎಲ್‌ಟಿಟಿಇ ಹದಿಹರೆಯದ ಹುಡು 
ಗರ ಹೆಣಗಳ ರಾಶಿ ಮಾತ್ರ 

ಕಾರಿನ ಚಾಲಕ “ನನಗೆ ಇದನ್ನು ನೋಡುವ ಒಳ್ಳೆ ಲ 
ಅವಕಾಶ ವಣಡಿಕೊಟ್ಟಿ. ನಾನು ತುಂಬ ಹೆದರಿದ್ದೆ, 
ಕಾಡು ದಾರಿಯಲ್ಲಿ ಮುತ್ತತ್ತಿಗೆ ಹೋಗುತ್ತಿದ್ದಾಗ ಎದೆ 
ಬಡಿದುಕೊಳ್ಳು ತ್ರಿತ್ತು. 
ತಂದುಕೊಂಡೆ" ಎಂದು ಕೆ ಕೃತಜ್ಞ ತಾಂ ಹ 

ಇಂಥ ಸನ್ನಿ ವೇಶದಲ್ಲಿ ಯಾರೇ ಪತ ಶ)ಕರ್ತರಿದ್ದರೊ 
ಸ್ಥಳಕ್ಕೆ ಹೋಗುತ್ತಿದ್ದರು. ಇದರಲ್ಲಿ ಯಾವ ಹೆಚ್ಚು 
ಗಾರಿಕೆಯೂ ಇಲ್ಲ. ಆದರೆ ಇಂಥ ಅನುಭವ ಎಲ್ಲರಿಗೂ 


ಸಿಗುವುದಿಲ್ಲ. ಸಿಕ್ಕಿದವರು ಬಿಟ್ಟುಕೊಡುವುದಿಲ್ಲ. 
ಸಂಪೂರ್ಣ ಅನುಭವಿಸುತ್ತಾರೆ. ಳಿ 
ತೇ ಎನ್‌. ಸಿ. 

ಮೂವರೋ ಬಂದಿ ಮಾಂದ್ಯ ಹೆಣ್ಣು ಮಕ್ಕಳನ್ನು 
ಎ 9 ಕಠ 

ನೋಡಿದ್ದೇನೆ. ಕೆಲವರಲ್ಲಿ ವ್ಯವಹಾರ ಜಾ ನ-ಕಲಿಕೆಯೆ 


ಸಾಮರ್ಥ್ಯ ಇಲ್ಲದಿದ್ದರೂ ತಮ್ಮ ವೈಯಕ್ತಿಕ ಅಗತ್ಯ 
ಗಳನ್ನು ಪೊರೈ ಕೊಳ್ಳು ವಷ್ಟು ತಿಳುವಾಕೆ ಇದೆ. “ಸ್ವಲ್ಪ 
ಹುಡುಗಿ ಸು ಜಲ ಪೆದ್ದು ಕ ಎನ್ನು ವಂತೆ ಮಾತ್ರ 
ಕಾಣುತ್ತಾರೆ. ಆದರೆ ಮತ್ತೆ ಸ್ಕಿ ಕೇಸುಗಳಲ್ಲಿ 
ಏನೊಂದೂ ಅರ್ಥವಾಗದೆ, ಮಾಸಸಿಕವಾಗಿ-ಬೌದ್ದಿ ಕ 
ವಾಗಿ ಶೈಶಾವಸ್ಥೆಯಲ್ಲೇ ಉಳಿದುಬಿಟ್ಟಿ ರುವ ಅಮಾ 
ಯಕರಿದ್ದಾ ರೆ... "ಹೇಲು ಹುಚ್ಚೆ ಆದರೂ ಬಾಚಿ 
ಬಹುದು. ಆದರೆ...” ಆ ತಾಯಿಯ ಸಂಕಟದ ಮಾತು 
ಗಳು "ಏನಾದರೂ ಹೆಚ್ಚು ಕಮ್ಮಿ ಆದರೆ...” ಎಂಬ 
ಆತಂಕದ ದನಿ ನೆನಪಾಗುತ್ತದೆ. ಇಂಥಾ ಮಕ್ಕಳ ಹೊರೆ 
ಸಂಪೊರ್ಣವಾಗಿ ತಾಯಂದಿರ. ಮೇಲೆ ಬೀಳುತ್ತದೆ. 
ಇಂಥಾ ಎಷ್ಟೋ ಮಕ್ಕಳ ತಾಯಿ-ತಂದೆಯರು ಗರ್ಭಾ 
ಶಯವನ್ನು ತೆಗೆಸಿರುವ ಪ್ರಸಂಗಗಳು ಇತ್ತೀಚೆಗೆ ತಿಳಿದು 
ಬಂದಿದೆ. 

ಫೆಬ್ರುವರಿ ತಿಂಗಳಲ್ಲಿ ಪೂನಾದಲ್ಲಿಯ ಬುದ್ದಿ 


J 
ಮಾಂದ್ಯ ಹೆಣ್ಣು ಮಕ್ಕ ೪ಗಾಗಿ ನಡೆಸುವ ಸರೆಕಾರಿ ಆಸ್ಪ ತ್ರ 


ಅಚಲ 21 


ನಿಮ ನ್ನು ನೋಡಿ ಧೈ ರ್ಯ 


ಗಳು ಇದನ್ನು. ತೀವ್ರ ಜನ even ತ್‌ 


ಕ್ರ ನು. ಅನೈ ತಿಕ, ಇದರಿಂದ ಈ ಮಹಿಳೆಯರನ್ನು 
ಫೈಂಗಿಕವಾಗಿ ಶೋಷಿಸಲು ಹದಾರಿಯಾಗುತ್ತದೆ' 
ಮಂಕಿ ಬ.ವಾದಗಳನ್ನೂ ಮುಂದಿಟಿ ತ್ರಿದ್ದಾರೆ. 

ಇರುವ ಪರಿಸ್ಥಿ ತಿಯ” ಇಂಥಾ ನಿರ್ಧಾರಗಳು 
ನಿಸಬೇಕೆ ? ಮೂರು ವರ್ಷದ ಮಗು ಮುಟ್ಟಾ ದರೆ 
ಎತ್ತದೆ ಯೋಚಿಸಿ, ಆಥವಾ ಮೂರು ವರ್ಷದ 
ನವಿನ ಮೇಲೆ ಬಸಿರ ಹೊರೆ ಹೇಗಿದ್ದೀತು. ಹುಟ್ಟುವ 
ನ ಭವಿಷ್ಯ ಏನಿದ್ದೀತು. ಆಥವಾ ಗರ್ಭಾಶಯ 
ದ್ದ ಒಂದೇ ಕಾರಣಕ್ಕೆ ಲೈಂಗಿಕವಾಗಿ ಶೋಷಿಸಲ್ಪಡುವು 
ದಿಲ ಎಂಬ ಭರವಸೆ ಇದೆಯೆ? ಲೈಂಗಿಕ ಶೋಷಣೆ 
ಡನೆ ಗರ್ಭಧಾರಣೆಯ ಹೊರೆಯನ್ನೂ ಹೇರುವುದು 
ಮತ್ತೂ ಅಮಾನವೀಯವಾಗದೆ ? ಲ್ಸ ೦ಗಿಕ ಶೋಷಣೆ 
ಯ ನ್ನು ತಡೆಗಟ್ಟುವತ್ತ ಖಂಡಿತವಾಗಿ ಎಲ್ಲರೆ ಒತ್ತಾಯ 
ಚ್ದ ರಬೇಕು. ಕೇ ಸಮಯದಲ್ಲಿ ಸದ್ಯದ ವಾಸ್ತವ 
ಸಮಾಜ ತಟ್ಟ ನೆ ಬದಲಾಗುವುದೆಂದು ಸಾಜ 
ರಂದು ಕನಸು ಕಾಣುವುದು ತಪ್ಪಾಗುವುದು. ಮಗುವಿನ 
ಮನಸ್ಸು ನ ಈ ಹುಡುಗಿಯರು ಒಂದು ಬಿಸ್ಕ ತ್ತು ತೋರಿ 
ಸಿ ದರೂ ಓಡಿ ಬರುವಾಗ ಅವರ ಮೇಲಿನ ಶೋಷಣೆ 
ನ್ನ ತಡೆಗಟ್ಟ. ಲು ಗರ್ಭಾಶಯ ಉಳಿಸುವುದು ಹೇಗೆ 
ಬ್‌ ಈ ಶಸ್ತ್ರ ಕ್ರಿಯೆಯ ಮೂಲಕ 
ಗಳುತ ಮ್ಮ ಜವಾಬ್ದಾ ರಂದ ಜಾರಿಕೊಳ್ಳು ತ್ತ್ವ 
ವೆ ಯು ತೀರ್ಮಾನಿಸ ಸ ಕೂಡಾ ವಿಪರೀತವಾಗಿ ಕು 
ಸುತ್ತದೆ. ಗರ್ಭಾಶಯ ವನ್ನು ತೆಗೆದ ಹೆಣ್ಣುಮಕ್ಕಳು 
ತೀವ್ರ ತರದ ಬುದ್ಧಿಮಾಂದ್ಯತೆ 3 ಗುರಿಯಾಗಿದ್ದು, ತಮ್ಮ 
ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ ಲು 
ಅಸಮರ್ಥರಿದ್ದರು. ಅವರ ಬುದ್ದಿ ಮಟ್ಟ ಎರೆಡರಿಂದ 
ನಾಲ್ಕು ವರ್ಷದ ಮಗುವಿನಪ್ಪಿತ್ತು. ಒಮ್ಮೆ ತಾಯ್ತಂದೆ 
ಯರ ಒಪ್ಪಿಗೆ ದೊರೆತಿದ್ದು, ಪೈದ್ಯರು, ಮನಃ 
ಕ ಶಾಸ್ತ್ರಜ್ಞ ಸರೆ 'ಛರಿಶೀಲಿಸಿ ಆ ಇಂಥಾ ಕ್ರಮ 
ಹ ತೆಗೆದುಕೊಳ್ಳ ಲಂ ಸರಕಾರ ಚನುವಿಸಾಹಪ್ಪಹ 
ನಿಸುವುದಿಲ್ಲ. "ನಜ ಇಂಥಾ ಕ್ರಮಗಳ ತಪ್ಪೆ ಬಳಕೆ 
ಯಾಗದಂತೆ ಜಾಗರೂಕತೆ ವಹಿಸುವ ಅಗತ್ಯ ಖಂಡಿತಾ 
ಇದೆ. ಬಹುಶಃ ಹಲವರು ಸಲಹೆ ರುಚ: 

ತಾಯ್ತಂದೆಯರು, ಸಮಾಜ ಕಾರ್ಯಕರ್ತರು, ವೈದ್ಯರ, 


ಕ 


ಇಂಥಹ ಕೇಸುಗಳನ್ನು ಪರಿಶೀಲಿಸಿ ಅನುಮತಿ: ನೀಡ 


ಮುಂತಾದವರು ಸೇರಿದಂತೆ ಒಂದು ಸಣ್ಣ ಗುಂಪು ಪ್ರತಿ 


ಬಹುದು. ಬುದ್ಧಿ ಮಾಂದ್ಯ ರ ರಕ್ಷಣೆಗೆ ಹೆಚ್ಚಿ ನ ಆದ್ಯತೆ 
ನೀಡಲು ಒತ್ತಾ ಯಿಸ ಸ! ದೈಹಿಕ “ರೋಗಗಳು 
ಕಂಡು ಬಂದಾಗ ಗರ್ಭಾಶಯವನ್ನು ಕಿತ್ತೊಗೆಯಲು. 
ಹಿಂದೆ. ಮುಂದೆ ನೋಡಿದಾಗ, ಗುಣಿಪಡಿಸಲಾರದಂಥ 
ತೀವ್ರತರದ ಬುದ್ಧಿ ಮಾಂದ್ಯತೆ ಇರುವಾಗ, ತಮ್ಮ 
ಅತ್ಯಂತ ವೈಯಕ್ತಿಕ ಕ ಅಗತ್ಯಗಳನ್ನು ಸಂಬಾಳಿಸಿಕೊಳ್ಳ 
ಲಾರದ, ಮಾನಸಿಕವಾಗಿ ಹಸುಳೆಯ ವಯಸ್ಸಿನಲ್ಲೇ 
ನಿಂತುಬಿಟ್ಟ ಕೇಸುಗಳಲ್ಲಿ ಗರ್ಭಾಶಯ ತೆಗೆಯುವುದು 
ಇಷ್ಟು ವಿರೋಧದ ವಿಷಯವಾಗಬೇಕಿಲ. . ಆಕೆಯ 
ಹೆಜುವ ಸ್ವ್ವಾ ತಂತ್ರವನ್ನು ಕಿತ್ತುಕೊಳ್ಳುತ್ತಿದ್ದೇವೆ ಅನ್ನು 
ವವರು ಮೂರು ವರ್ಷದ ಕೂಸು ಗರ್ಭಿಣಿಯಾಗುವು 
ದನ್ನು ಊಹಿಸಿಕೊಳ್ಳ ಬೇಕು. 

"ಗರ್ಭಾಶಯವನ್ನು ತೆಗೆವ ಬದಲು ಹೆಚ್ಚಿನ 
ಮುತುವರ್ಜಿಯಿಂದ ನೋಡಿಕೊಳ್ಳುವ ವ್ಯವಸ್ಥೆ ಬರಲಿ' 
ಎನ್ನುವವರಿದ್ದಾರೆ. ಇಂಥ ಹೆಂಗಸರನ್ನು ಮುಟ್ಟಾದಾಗ 
ಸಂಬಾಳಿಸುವ ಕಷ್ಟವನ್ನು ಆರ್ಥ ಮಾಡಿಕೊಂಡವರು 
ಬಹುಶಃ ಹೀಗೆ ಹೇಳಲಾರರು. ಇಂಥ ಹೆಂಗಸರನ್ನು 
ಸಂಬಾಳಿಸಬೇಕಾದವರೂ ಹೆಂಗಸರೆ." ಒಂದು ಹೆಂಗಸಿನ 
ಮುಟ್ಟನ್ನು ದಿನದ 24 ಗಂಟೆಗಳ ಕಾಲ ಕಾಯುತ್ತಾ, 
ಶುಚಿಗೊಳಿಸುವ ಕೆಲಸವನ್ನು ಊಹಿಸಿಯೇ ತಿಳಿಯ 
ಬಹುದು, 

ತಟ್ಟನೆ ಸುದ್ದಿಯಾಗಿ ಗುಲ್ಲೆ ಬ್ಬಿ ಸುತ್ತಿರುವ ಈ 
ವಿಧಾನ ಇಂದು ಕೈಗೊಂಡ ಹೊಸ ಕ ಸ್ರಮವೇನೂ ಅಲ್ಲ. 
ಓರ್ವ ವೈದ್ಯರು 25 ವರ್ಷಗಳ ಹಿಂದೆಯೇ ತೀವ್ರತರೆ 
ವಾಗಿ ಬುದ್ದಿ ಮಾಂದ್ಯತೆ ಇದ್ದ ಹೆಣ್ಣು ಮೆಕ್ಕಳಿಗೆ ತಮಿಳು 
ನಾಡಿನ ಮಧುರೈನಲ್ಲಿ ಗರ್ಭಾಶಯ ತೆಗೆದ ಪ್ರಸಂಗವನ್ನು 
ಪತ್ರಿ ಕೆಯೊಂದಕ್ಕೆ ತಿಳಿಸಿದ್ದು ರೆ. ಎಷ್ಟೋ ಜನ 
ತಾಯ್ತ್ತ ೧ದೆಯ ರ ಸದ್ದಿ ಲ್ಲದೆ ನಾ ಕ್ರಮವನ್ನು ತೆಗೆದು 
ಕೊಳ್ಳುತ್ತಾರೆ. ವಿಷಮ ಹೊರಗೆ ಹಬ್ಬಿದರೆ "ಅಷ್ಟೂ 
ನೋಡಿಕೊಳ್ಳದ ತಾಯಿ” ಎಂದು ಸಲೀಸಾಗಿ ಬೆಟ್ಟು 
ಮಾಡುವ ಬೆರಳುಗಳು ನಮ್ಮಲ್ಲಿ ಹೇರಳವಾಗಿವೆ, 

ಬಹುಶಃ ಈ ವಿಷಯವನ್ನು ಅಂಥ ಮಕ್ಕಳನ್ನು 
ಹೊಂದಿರುವ ತಾಯ್ತಂದೆಯರ ನಿರ್ಧಾರಕ್ಕೆ, ಅವರಿಲ್ಲ 
ದಾಗ ವೈದ್ಯರ ಹಾಗೂ ಮನೋವೈದ್ಯರ ಸಲಹೆಗೆ ಬಿಡು 
ವುದು ಉತ್ತಮ. 


ಸುನು 


ಕಾನೂನು ಅರಿವು - ಹೇಗೆ? 


ಮಹಿಳೆಯರಿಗೆ ಸಾಮಾನ್ಯವಾಗಿ 
ಅನ್ವಯಿಸುವ ಕಾನೂನುಗಳ ಬಗ್ಗೆ ಸರಳ 
ರೀತಿಯಲ್ಲಿ ಅರಿವು ಮೂಡಿಸುವ 
ಪ್ರಯತ್ನವನ್ನು ಕರ್ನಾಟಕ ರಾಜ್ಯ ಮಹಿಳಾ 
ಅಭಿವೃದ್ಧಿ ನಿಗಮ ಮತ್ತು ಮಹಿಳೆಯರ 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಇದೀಗ ಮಾಡಿದೆ. "ಮಹಿಳಾ ಹಕ್ಕುಗಳು' 
ಎಂಬ ಮಾಲೆಯಲ್ಲಿ "ನಮ್ಮ ಕಾನೂನುಗಳು' 
ಎಂಬ ಹತ್ತು ಪುಸ್ತಕಗಳನ್ನು ಅದು 
ಪ್ರಕಟಿಸಿದೆ. ಇವುಗಳನ್ನು 
ಅಂತರರಾಷ್ಟ್ರೀಯ ಮಹಿಳಾ ದಿನದಂದು 
ಬಿಡುಗಡೆ ಮಾಡುವ ಇಚ್ಛೆ ಅದರದು.: ಈ 
ಮಾಲಿಕೆಯಲ್ಲಿ ಕೆಳವರ್ಗದ ಹೆಂಗಸರು, 
ಮುಖ್ಯವಾಗಿ ನವಸಾಕ್ಷರ ಮಹಿಳೆಯರು 
ಬಳಸಲು ಸಾಧ್ಯವಾಗಲಿ ಎಂಬ ಉದ್ದೇಶದಿಂದ 
ನಿರೂಪಣೆಯನ್ನು ಅತ್ಯಂತ ಸರಳವಾಗಿ 
ಹೇಳಲಾಗಿದೆ. ಅಲ್ಲಲ್ಲಿ ಉಪಮೇಗಳನ್ನು 
ಬಳಸಲಾಗಿದೆ... ಈ ಹತ್ತು ಪುಸ್ತಕಗಳತ್ತ 
ಇಣುಕುನೋಟ ಮಾಡುವ ಪ್ರಯತ್ನ 

ಈ ಲೇಖನದ್ದು. 


ಮಹಿಳೆ ಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯ 
ನಡೆಯುತ್ತಿರುತ್ತದೆ. ದುಡಿಯುವ ಮಹಿಳೆಯಾಗಿ 
ಕಚೇರಿ-ಕಾರ್ಬಾನೆಗಳಲ್ಲಿ, ವರದಕ್ಷಿಣೆ ಕಾರಣ ಮದುವೆ 
ಸಂದರ್ಭದಲ್ಲಿ, ಕಾಮ ಪಿಪಾಸಿಗಳ ಅಮಾನುಷ ವರ್ತನೆ 


ಕ ಗೌರಿ 


ಯಿಂದ ಅತ್ಯಾಚಾರಕ್ಕೆ ಒಳಗಾಗಿ. ಒಂದೇ ಎರಡೇ 
ನಾನಾ ರೀತಿ ಮಹಿಳೆ ಮಾನಸಿಕ, ದೈಹಿಕ ಹಿಂಸೆಗೆ 
ಒಳಗಾಗುತ್ತಾಳೆ. `ಇಂಥ ಅನೇಕ ಅಕ್ಷ ಸತ್ಯಗಳ ವಿರುದ್ಧ 
ತನ್ನ ರಕ್ಷಣೆಗೆ ಹಲವಾರು ಕಾನೂನು ಈ ದೇಶದಲ್ಲಿ 
ಇದೆ ಎಂಬುದು ಸಹಸ್ರಾರು ಮಂದಿಗೆ ಗೊತ್ತಿಲ್ಲದಿರು 
ವುದು ಕಠೋರ ಸತ್ಯ. ಕಾನೂನು ಪುಸ್ತಕ ಕೇವಲ 
ಪಂಡಿತರಿಗೆ, ಜನಸಾಮಾನ್ಯರಿಗೆ ಅರ್ಥವಾಗುವುದೆಂತು 
ಎಂಬ ಪ್ರಶ್ನೆಗಳು ಮೂಡುವುದೂ ಅಷ್ಟೇ ನಿಜ. 
ಯಾರ ಒಳಿತಿಗಾಗಿ ಕಾನೂನುಗಳನ್ನು ರೂಪಿಸಲಾಗಿ 
ದೆಯೋ ಅವುಗಳ ಬಗೆಗೆ ಅವರಿಗೆ ಅರಿವು ಮೂಡಿಸ 
ದಿದ್ದರೆ ಅಂಥ ಕಾನೂನುಗಳು ವ್ಯರ್ಥ ಪ್ರಯತ್ನವಾಗು 
ತ್ತದೆ; ಗ್ರಂಥಗಳಲ್ಲಿ ಅಡಗಿ ಹೋಗುತ್ತವೆ. 
“ಕಾನೂನಿನಿಂದ ಏನು ಪ್ರಯೋಜನಾ, ನಮ್ಮ 
ಶೋಷಣೆ ಕಡಿಮೆಯಾದೀತೆ” ಎಂಬ ಪ್ರಶ್ನೆ ಕೂಡ 
ಮೂಡಿಬರುತ್ತದೆ. ಕಾನೂನು ಒಂದು ಸಮಾಜದ 
ಸುವ್ಯವಸ್ಥೆ ರೂಪಿಸಿರುವ ಸಾಧನ. ಇದರ "ದುರುಪ 
ಯೋಗವಾಗಬಹುದು. ಆದರೆ ಕಾನೂನು ಉಲ್ಲಂಘನೆ 
ಯಿಂದ ಒಬ್ಬ ವ್ಯಕ್ತಿಯನ್ನು ಶಿಕ್ಷೆಗೆ ಗುರಿಪಡಿಸಲು 
ಸಾಧ್ಯ. ಕಾನೂನು ಪಾಲಕರು ಪಕ್ಷಪಾತ ತೋರಿ 
ದಾಗ ಅವರ ವಿರುದ್ಧ ಹೋರಾಟ ಕೂಡ ಸಾಧ್ಯ 
ಮಾಡುತ್ತದೆ, ಈ ಕಾನೂನು. :ಈ ಹಿನ್ನೆಲೆಯಲ್ಲಿ 
ಮಹಿಳೆಯರು ವಿವಿಧ ಕ್ಷೇತ್ರದಲ್ಲಿ ತಮ್ಮ ರಕ್ಷಣೆಗಿರುವ 
ಕಾನೂನುಗಳ ಬಗೆಗೆ ಅರಿತುಕೊಳ್ಳುವುದು ಅತ್ಯಗತ್ಯ. 
ತಮ್ಮ ಹಕ್ಕುಗಳನ್ನು ಸ್ಥಾ ಖಸಿಕೊಳ್ಳುವುದು ಅಗತ್ಯ. 


ದುಡಿಯುವ ಮಹಿಳೆ 


ದುಡಿಯುವ ಮಹಿಳೆಯರಿಗೆ ಸಂಬಂಧಿಸಿದೆ 
ಕಾನೂನುಗಳು, ಅವರು ಪಡೆಯಬಹುದಾದ ಪರಿಹಾರ 
ಗಳು ವಿವರ ನೀಡುವ ಮೊದಲ ಪುಸ್ತಕವು ಇದರಲ್ಲೇ 
ಬಾಲ ಕಾರ್ಮಿಕರನ್ನು ಕುರಿತ ಕಾನೂನಿನ ಬಗೆಗೂ 
ತಿಳಿಸುತ್ತದೆ. 


ಅಚಲ 23 


೪ 


660.400 ಡ.0.6.46.4 6.4 6.69 6.6 6.9,4.4.4,4.4.% 6:4 6.46 
ಬಡತನ ನಿರ್ಮೂಲನಾ ವಿಶಿಷ್ಠ ಕಾರ್ಯಕ್ರಮಗಳು 


ಕಡುಬಡವರ, ದೀನದಲಿತರ ಮಹಾನ್‌ ಕಣ್ಮಣಿ ದಿ॥ ಶ್ರೀಮತಿ ಇಂದಿರಾಗಾಂಧಿ 
ಯವರು ಬಡಜನರ ಬಾಳನ್ನು ಉತ್ತಮಗೊಳಿಸಲು ಅವಿರತವಾಗಿ ಶ್ರಮಿಸುತ್ತಾ 
ತಮ್ಮ ಜೀವವನ್ನೇ ತೇದರು. ಅವರ ಜೀವನ ಚರಿತ್ರೆಯು ಬಡತನದ ವಿರುದ್ಧ 
ಅವರ ಹೋರಾಟದ ಒಂದು ವೀರಗಾಥೆ. ಅವರ ಜನ್ಮದಿನದಂದು ಅವರ 
ಆಶೋತ್ತರಗಳನ್ನು ನೆರವೇರಿಸುವುದಕ್ಕಿಂತಲೂ ಹೆಚ್ಚಿನ ಕಾಣಿಕೆ 
ಬೇರೊಂದಿಲ್ಲ. ಈ ದಿಶೆಯಲ್ಲಿ ಕರ್ನಾಟಿಕ ಸರ್ಕಾರ “ಬಡತನ 
ನಿರ್ಮೂಲನಾ ಕಾರ್ಯಕ್ರಮಗಳ ಅಡಿ ವಿವಿಧ ಯೋಜನೆ 
ಗಳನ್ನು ಹಮ್ಮಿಕೊಂಡು ಕಾರ್ಯಗತ ಮಾಡುತ್ತಿದೆ. 


ವಿಶೇಷ ಯೋಜನೆಗಳು 


% 6 ಲಕ್ಷ ಯುವಕರಿಗೆ ಉದ್ಯೊ ಗೆ 

೫% ಪ್ರತಿಗ್ರಾ ಮಕ್ಕೂ iio ನೀರಿನ ಸೌಲಭ 

೫ ಗಾ ಮೀಣ ಹ ನಗರ ಕೊಳಚೆ ಪ್ರದೇಶ ವಾಸಿಗಳಿಗೆ 1,50,000 ಮನೆಗಳ ನಿರ್ಮಾಣ 
ಹಳ್ಳ ಗೊಂಡು ಶಾಲೆ, ತರೆಗತಿಗೊಬ್ಬ `ಶಕ್ಷಕ. ಮಾರ್ಚ್‌ 94ರ ಒಳಗೆ 9980 ಶಿಕ್ಷಕರ 
ನೇನುಕಾಶಿ 

ರ್ಕ ರಸ್ತೆಗಳ ನಿರ್ಮಾಣ 

ರ್ತ 20,000 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 
ಹಾಸ ಸೈಲ್‌ ಸೌಕರ್ಯ 

ರ ಒಂದು ಲಕ್ಷ ಮಹಿಳೆಯರಿಗೆ ಸ್ವಾನಲಂಬಿಗಳಾಗಲು ನೆರವು 

ರ 20 ಕೋಟ ಮರಗಳನ್ನು ನೆಟ್ಟು ಕರ್ನಾಟಕದ ಹಸಿರಿನ ಸಿರಿಯನ್ನು ವರ್ಧಿಸುವ 
ಕಾರ್ಯಕ್ರಮ ಳ 

ರ್ಕ 1ನೇ ತರಗತಿಯಲ್ಲಿ ಕಲಿಯುವ 12 ಲಕ್ಷ ಮಕ್ಕ ಳಿಗೆ ಉಚಿತ ಹಾಲು ಸೂರೈ ಹೆ 

ರ್ನ ಸ್ವಯಂಸೇವಾ ಸಂಸ್ಥೆ ಗಳಿಗೆ ಜನರಿಂದ ಪ್ರಾ ಚಿತ ಕಾರ್ಯಕ್ರ ಮಗಳಿಗಾಗಿ ಬೀಜಧನ 
1.41 

೫% “ಇಂದಿರಾ ಗ್ರಾಮ ಯೋಜನೆ” ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗೂ ಒಂದು ಗ್ರಾಮದಂತೆ 20 


ಮಾದರಿ ಗ್ರಾಮಗಳ ಅಭಿವೃದ್ಧಿ 
ಇವೆಲ್ಲ ಕಾರ್ಯಕ್ರಮಗಳನ್ನು ಮಾರ್ಚ್‌ 1994ರ ಒಳಗಾಗಿ ಪೂರ್ಣಗೊಳಿಸಲು 
ರೂ. 725 ಕೋಟಿ ಬೃಹತ್‌ ಮೊತ್ತವನ್ನು ಮೀಸಲಾಗಿಡಲಾಗಿದೆ. 


ಎನ್‌ : 4194. — ಕರ್ನಾಟಿಕ ವಾರ್ತೆ ೨. 


ಸನನನನಲ್ಲ್‌್ಲದ್ಲಲ್ಲ್‌ಡ್ಲ್‌ನ್ಲ್‌ದ್ನಾಲ್ಲ್‌ಡ್ಲ್‌ಲ್ಲ್‌ಪ್ಲ್‌ದ್ಲ್‌ದ್ಲಲ್ಲ್‌ ಕ್ಲ ಕ 4 6 6% 6.6% % 6 6 6ಬ 


ಅಚಲ 24 


ಹಿಕ ಕಹತ ಭಹಕ ಅಭಿ ಭಜಿ ಅಹಹಹ ಹಹಹ 
ಕತಿ ಕಿಸಿ ಭಿ ಕ ಕಿ ಕಿಕಘ ಳಿ ಕಿಕಹಿ ಹಿ ಭಕಿ ಅ ಕತಿ ಆ ಕಿರಿ ಕಿತ ಅಹಿ ಕಿ ಕಕ ತಿಡಿತಿ ಶಕ 


ದುಡಿಯುವ ಮಹಿಳೆ ಸಂಘಟಿತ ವಲಯದಲ್ಲಿ 
ದುಡಿಯಲಿ, ಕಾಂಟ್ರಾಕ್ಟ್‌ ದುಡಿಮೆಯಲ್ಲಿರಲಿ, ಕಟ್ಟಡ 
ನಿರ್ಮಾಣ ಕೆಲಸ ಮಾಡಲಿ, ಅಸಂಘಟಿತ ಕ್ಷೇತ್ರದಲ್ಲಿ 
ರಲಿ ಎಲ್ಲೇ ದುಡಿಯುತ್ತಿದ್ದರೂ ಕಾನೂನಿನ ಮೂಲಕ 
ಕೆಲವು ಹಕ್ಕುಗಳನ್ನು ಅವಳು ಹೊಂದಿರುತ್ತಾಳೆ. 
ವೇತನ, ಕನಿಷ್ಠ ಕೂಲಿ, ಸಮಾನ ಕೂಲಿ, ಗರ್ಭಿಣಿ 
ಯಾದಾಗಿನ ಸೌಲಭ್ಯ, ಕೆಲಸದ ಅವಧಿ, ಹೆಚ್ಚುವರಿ 
ಕೆಲಸಕ್ಕೆ ಹೆಚ್ಚು ಕೂಲಿ (ಓವರ್‌ ಟೈಮ್‌) ಇವೇ 
ಮುಂತಾದವುಗಳ ಬಗೆಗೆ ಕಾನೂನುಗಳಿವೆ. ಮಾಲೀ 
ಕರು ಯಾವುದೇ ಅಸಮಾನತೆ ತೋರಿದರೆ ಕಾರ್ಮಿಕ 
ಅಧಿಕಾರಿ, ಕಾರ್ಮಿಕ ಕವೊಷನರ್‌ ಮತ್ತು ಸಮಾಜ 
ಕಲ್ಯಾಣ ಸಂಸ್ಥೆಗಳ ಸಹಾಯ ಪಡೆಯಬಹುದು_ಇವೇ 
ಮುಂತಾದ ವಿವರಗಳು ಈ ಪುಸ್ತಕದಲ್ಲಿದೆ. 


ಕರಾರು ಕಾರ್ಮಿಕರು 


ಸ ಳದಿಂದ ಸ್ಥಳಕ್ಕೆ ಕಂಟ್ರಾಕ್ಟರ್‌ ಮೂಲಕ ತಿರು 
ಗಾಡುವ ಕರಾರು ಕಾರ್ಮಿಕರಿಗೆ ಕಾಯಂ ಕೆಲಸಗಾರರ 
ಭದ್ರತೆ ಇರುವುದಿಲ್ಲ. ಅವರಿಗೆ ಅನೇಕ ಸವಲತ್ತು 
ಗಳೂ ಲಭ್ಯವಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾ 
ರಪು ಗುತ್ತಿಗೆ ಕಾರ್ಮಿಕ (ವಿನಿಮಯ ಮತ್ತು ರದ್ದಿ 
ಯಾತಿ) ಅಧಿನಿಯಮ, 1970 ಎಂಬ ಕಾನೂನನ್ನು 
ರೂಪಿಸಿದೆ. ಇದರಂತೆ ಕಂಟ್ರಾಕ್ಟರ್‌ ಮೂಲಕ 
ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಯಾವನೇ 
ನಿಯೋಜಕನು ತನ್ನ ಹೆಸರನ್ನು ನೋಂದಾಯಿಸಿರ 
ಬೇಕು. ಒಬ್ಬ ಮಾಲೀಕನಿಗೆ 20 ಅಥವಾ ಹೆಚ್ಚಿನ 
ಕೆಲಸಗಾರರನ್ನು ಒದಗಿಸುವ ಯಾವನೇ ಕಂಟ್ರಾಕ್ಟರನು 
ಲೈಸೆನ್ಸ್‌ ಹೊಂದಿರಬೇಕು. ಗುತ್ತಿಗೆ ಕಾರ್ಮಿಕರಿಗೂ 
ಅನೇಕ ರೀತಿಯಲ್ಲಿ ರಕ್ಷಣೆಯನ್ನು ಒದಗಿಸುತ್ತದೆ ಈ 
ಕಾನೂನು. 


ಜೀತ ಕಾರ್ಮಿಕ 


ದೇಶದಲ್ಲಿ ಜೀತ ಪದ್ಧತಿ ನಿರ್ಮೂಲನೆಯಾಗಿದೆ 
ಎಂದು ಸರ್ಕಾರ ಹೇಳಿಕೊಂಡಿದ್ದರೂ ಜೀತ ಕಾರ್ಮಿಕ 
ವ್ಯವಸ್ಥೆ ರಾಜಾರೋಷವಾಗಿ ನಡೆದಿದೆ. ತಂದೆಯ 
ಸಾಲಕ್ಕೆ ದಣಿ ಬಳಿ ಜೀತದಾರರಾಗುವ ಬಾಲಕ, 
ಬಾಲಕಿಯರು ತಾವು ಸಾಯುವವರೆಗೂ ಜೀತದಾಳು 
ಗಳಾಗೇ ಉಳಿಯುವ ಸಂದರ್ಭಗಳು ಹೆಚ್ಚು . ಇಂಥ 


ಜೀತ ಕಾರ್ಮಿಕ ನಾಗರೀಕ ಹಕ್ಕುಗಳ ರಕ್ಷಣೆಗೆ ರೂಪಿ 


ಸಿರುವ ಕಾನೂನಿನಿಂದ ಅವನಿಗೆ ಜೀತದಿಂದ ಮುಕ್ತಿ, 
ಹೊಸ ಜೀವನದ ಪ್ರಾರಂಭಕ್ಕೆ ನೆರವು ನೀಡುತ್ತದೆ. 
ಹಿಂದು ದತ್ತಕ 


ಮಕ್ಕಳಿಲ್ಲದವರು ಮಕ್ಕಳನ್ನು ದತ್ತಕ ಪಡೆಯು 
ವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ. ಆದರೆ 
ಇದು ಕಾನೂನು ಕ್ರಮವಾಗಿ ನಡೆವುದು ಒಳಿತು. 
ಹೀಗಾಗಿ ಸರ್ಕಾರವು ಹಿಂದು ದತ್ತಕ ಮತ್ತು ಜೀವ 
ನಾಂಶ ಅಧಿನಿಯಮ 1956 ಅನ್ನು ರೂಪಿಸಿದೆ. 
ದತ್ತು ಸ್ವೀಕಾರ ಬರೀ ದಂಪತಿಗಳಿಂದ ಆಗಬೇಕಾಗಿಲ್ಲ. 


ಕಾನೂನಿನ ಸರಳ ಪರಿಜಯದ ಹತ್ತು 
ಪುಸ್ತಕಗಳು ಹೆಚ್ಚು ಗ್ರಾಮಾಂತರ 
ಪ್ರದೇಶ ಜನರನ್ನು ತಲುಪಬೇಕೆಂಬುದು 
ಪ್ರಕಾಶಕರ ಆಶಯ. ಇವುಗಳಲ್ಲಿನ ಮಾಹಿತಿ 
ಪಟ್ಟಿಣ ಪ್ರದೇಶದ ಮಹಿಳೆಯರಿಗೂ 
ಉಪಯುಂಕೆ. ಇವು ಕಾನೂನಿನ ಸಮಗ್ರ 
ಪಾಠವೇನಲ್ಲ. ಮಹಿಳೆಯರಿಗೆ ತಮ್ಮ 
ನಾಗರಿಕ ಹಕ್ಕುಗಳ ಅರಿವಾಗಲಿ, ಅವರು 
ಆತ್ಮ ವಿಶ್ವಾಸದಿಂದ ಹಾಗೂ ಸಂದಿಗೃ 
ರಹಿತ ರೀತಿಯಲ್ಲಿ ತಮ್ಮ ಸಮಸ್ಯೆಗಳಿಗೆ 
ತಾವೇ ಧ್ವನಿ ಕೊಡುವಂತಾಗಲಿ ಎಂದು 
ಮಾಲಿಕೆ ಬಯಸುತ್ತದೆ ಎಂದು 
ಹಿನ್ನುಡಿಯಲ್ಲಿ ಹೇಳಲಾಗಿದೆ. ಇದು ಎಲ್ಲರ 
ಆಶಯ ಕೂಡ. 


ಅವಿವಾಹಿತ ಹಿಂದೂ ಮಹಿಳೆ, ವಿಧವೆ ಕೂಡ ದತ್ತು 
ಸ್ವೀಕರಿಸಬಹುದು. ಕಾನೂನಿನ ನಿಯಮಾವಳಿಗೆ ಅನು 
ಸಾರವಾಗಿ ದತ್ತು ಸ್ವೀಕರಿಸುವುದು ಒಳಿತು. 

ಅನೇಕ ಕಾರಣಗಳಿಂದ ಒಬ್ಬ ಮಹಿಳೆಗೆ ಗರ್ಭ 
ಪಾತ ಮಾಡಿಸಿಕೊಳ್ಳು ವುದು ಅಗತ್ಯವಾದರೆ ಆಕೆಯನ್ನು 
ಯಾರೂ ತಡೆಯದಂತೆ ಕಾನೂನು ಅವಳನ್ನು ರಕ್ಷಿಸು 
ತ್ತದೆ. ವೈದ್ಯಕೀಯ ಗರ್ಭಪಾತ ಎಂದೇ ಇದಕ್ಕೆ 
ಹೆಸರು, ಗರ್ಭಪಾತವನ್ನು ಸರ್ಕಾರಿ ಆಸ್ಪತ್ರೆ ಅಥವಾ 
ಸರ್ಕಾರದಿಂದ ಮಾನ್ಯತೆ ಪಡೆದ ಆಸ್ಪತ್ರೆಯಲ್ಲಿ 


ಅಚಲ 98 


ಮಾಡಿಸಿಕೊಳ್ಳಬೇಕು ; ವೈದ್ಯರಿಂದಲೇ ಮಾಡಿಸಿ 
ಕೊಳ್ಳಬೇಕು. ಕೂಡ ಪದ್ಧತಿಗಳು ಪ್ರಾಣಾಹಾನಿ 
ಮಾಡುತ್ತವೆ. 


ಹಿಂದೂ, ಮುಸ್ಲಿಂ, ಕ್ರೈಸ್ತ ನಿನಾಹ 
ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ವಿವಾಹ 
ಕಾನೂನು ಮತ್ತು ಆಸ್ತಿಯ ಹಕ್ಕು ಕುರಿತಂತೆ ಇರುವ 
ಕಾನೂನುಗಳ ಪರಿಚಯವನ್ನು ಮೂರು ಪುಸ್ತಕಗಳಲ್ಲಿ 
ಆಯಾ ಧರ್ಮದ ಮಹಿಳೆಯರಿಗೆ ಅನ್ವಯವಾಗುವು 
ದನ್ನು ತಿಳಿಸಲಾಗಿದೆ. 

ವಿವಾಹ, ದ್ವಿಪತ್ಲಿತ್ವ ಅಪರಾಧ,ಬಾಲ್ಯವಿವಾಹ, 
ವಿಚ್ಛೇದನ, ಜೀವನಾಂಶ, ಆಸ್ತಿ ಹಕ್ಕು ಮೊದಲಾದವು 


ಈ ಪುಸ್ತಕಗಳಲ್ಲಿ ಚರ್ಚಿತವಾಗಿರುವ ವಿಷಯಗಳು. 


ವರದಕ್ಷಿಣೆ 
ವರದಕ್ಷಿಣೆ ಸಾವು, ವರದಕ್ಷಿಣೆ ವಿರುದ್ಧ 
ಹೋರಾಟ ಇವು ಇಂದಿನ ಮಂತ್ರಗಳಾಗಿಬಿಟ್ಟಿವೆ. 
ವರದಕ್ಷಿಣೆ ನಿಷೇಧಕಾರಿಕ ಕಾನೂನಿನ ಬಗೆಗೆ ವಿವರ 
ನೀಡಿರುವ ಈ ಪುಸ್ತಕದಲ್ಲಿನ ವಿಷಯ ಇಂದಿನ ದಿನ 
ಕೃಂತೂ ಅಪ್ಯಾಯಮಾನ. ಕಾನೂನು ಅರಿವು ಎಲ್ಲ 
ರಿಗೂ ಮೂಡಿದರೆ ಹಿಂಸೆ ಮರೆಯಾದೀತೇನೊ. 


ಅತ್ಯಾಚಾರ 

ಹಸುಳೆಯಿಂದ ವೃದ್ಧೆ ಯವರೆಗೆ ಅತ್ಯಾಚಾರ 
ನಡೆವ ಪ್ರಸಂಗ ಪ್ರತಿದಿನ ವರದಿಯಾಗುತ್ತಿರುತ್ತದೆ. 
ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯ ರಕ್ಷಣೆ ಇರುವ 
ಕಾನೂನು ವಿವರ ಇದರಲ್ಲಿದೆ, ಬಳಕೆಯಾಗಬೇಕಷ್ಟೆ. 
ನಾನಾ ಕಾರಣಗಳಿಂದ ಅತ್ಯಾಚಾರ ಪ್ರಕರಣ ದೂರು 
ಕಟ್ಟೆಯವರೆಗೆ ಹೋಗುವುದಿಲ್ಲ. ಅತ್ಯಾಚಾರ-ವಿರುದ್ಧ 
ಕಾನೂನು ಬಳಕೆಗೆ ಹಿಂಜರಿಕೆ ಇದೆ. ಜನರಲ್ಲಿ ಅರಿವು 


ಮೂಡಿಸುವುದು ಅಗತ್ಯ. 


ಪೋಲೀಸರು ಮತ್ತು ನೀವು 

ಮಹಿಳೆಯ ಹಕ್ಕುಗಳ ಮಾಲಿಕೆಯ ಕೊನೆಯ 
ಕಂತು “ಪೊಲೀಸರು ಮತ್ತು ನೀವು' ನಮ್ಮ ಹಕ್ಕುಗಳ 
ರಕ್ಷಣೆಗೆ ಪೊಲೀಸರ ಮೊರೆ ಹೋಗಬೇಕು. ದೌರ್ಜನ್ಯ 
ವಿರುದ್ದ ದೂರು ನೀಡಲು ಅಲ್ಲಿಗೇ ಹೋಗಬೇಕು. ಈ 
ಹಿನ್ನೆಲೆಯಲ್ಲಿ ಪೊಲೀಸರ ಬಳಿ ನಾವು ಅನುಸರಿಸಬೇಕಾದ 
ಕ್ರಮ, ಪೊಲೀಸರು ನಮ್ಮ ಬಳಿ ಅನುಸರಿಸಬೇಕಾದ 
ರೀತಿ ಬಗೆಗೆ ತಿಳಿಸಲಾಗಿದೆ. ಯಾರು ಯಾರನ್ನು ಯಾವ 
ಸಂದರ್ಭ, ವೇಳೆಯಲ್ಲಿ ಠಾಣೆಗೆ ಒಯ್ಯಬಹುದು ಎಂಬು 
ದನ್ನು ವಿವರಿಸಲಾಗಿದೆ. ಅತ್ಯಂತ ಉಪಯುಕ್ತ 
ಮಾಹಿತಿಗಳಿವೆ. ರೆ 


With best compliments from : 


VINAY TRACTOR ENTERPRISES 


AUTHORISED DEALERS: 
MAHINDRA TRACTORS 


SALES-SERVICE-PARTS 


No. 111 (OLD No. 74) GROUND FLOOR, K.H. ROAD 
BANGALORE-560 027 


೦%. 


i 2236672 


(9 Factory ; 8510850 


Resi 


+ 8511419 


ಅಚಲ 26 


ಇಲ17ರರ್ಗ್ಗ್‌ 


ನಿರಿಸಯಿಗೆ ಒಂದು ಕಾವ್ಯಾತ್ಮಕ ದೃಶ್ಯ 


ನಗರದ “ಸ್ಪಂದನ” ಹವ್ಯಾಸಿ ರಂಗ ಕಲಾ 
ನಿರ ಇತ್ತೀಚಿನ ಪ್ರಯೋಗ “ಸಿರಿ ಸಂಪಿಗೆ], 
“ಸ್ಪಂದನದ ಎಲ್ಲಾ ನಾಟಿಕಗಳೆ ನಿರ್ದೇಶನ 
ಬಿ. ಜಯಶ್ರೀ ಅವರದು. ರಂಗಕಲೆಯೆನ್ನು 
ಬಾಲ್ಯದಿಂದಲೂ ರೂಢಿಸಿಕೊಂಡಿರುವ ಜಯಶ್ರೀ 
ಅವರ ನಿರ್ದೇಶನದ ನಾಟಕಗಳಲ್ಲಿ ಯಶಸ್ವೀ ಭಾಗ 
ಗಳು ಹಾಡು ಕುಣಿತಗಳೇ ಆಗಿನೆ. ಹಾಗಾಗಿ 
ಅನರೆ ಹೆಚ್ಚಿನ ನಾಟಿಕಗಳೆಲ್ಲಿ ಹಾಡು-ಕುಣಿತಗಳ 
ಹೇರಳೆ ಬಳಕೆ ಎದ್ದು ತೋರುತ್ತದೆ. ಪುರಾತನ 
ರಂಗ ಕಲೆಗಳಾದ ಈ ಹಾಡು ಕುಣಿತಗಳನ್ನು ಅಚ್ಚು 
ಕಭಾ,ಗಿ ಬಳಸುವ ತಂತ್ರ ಜಯೆಶಿ ಶೀ ಅವರಿಗೆ ಸಿದ್ಧಿ 
ಸಿರುವುದರಲ್ಲಿ ಅಸುಮಾನನಿಲ್ಲ. 


“ಸ್ಪಂದನ”ದ ಇತ್ತೀಚಿನ ನಾಟಕ "ಸಿರಿಸಂಪಿಗೆ' 
ಇದೇನೂ ಹಾಡು.ಕುಣಿತ ಪ್ರಧಾನವಾದ ನಾಟಕವಲ್ಲ: 
ಗದ್ಯ ಭಾಗಗಳಿವೆ, ವಾಸ್ತವವಾದೀ ಅಂಶಗಳಿವೆ. 
ಆದರೆ, ಎಲ್ಲಕ್ಕಿಂತ ಮೊದಲು ನಾಟಕ ಕೃತಿಯಲ್ಲೇ 
ಜವಾಬ್ದಾರಿಯುತ ಕಲಾಪ್ರಕಾರದಿಂದ ಬಯಸುವ, 
ಕೆಲವು ವಿಚಾರಗಳ ನ್ಯೂನತೆ ಹಾಸುಹೊಕ್ಕಾಗಿದೆ. 
ಉದಾಹರಣೆಗೆ "ರಾಜ' ಮತ್ತು "ಪ್ರಜೆ'ಗಳ ನಡುವಿನ 
ಅನ್ಯೋನತೆ ಕಂಡಾಗ ಈ ನಾಟಕ ಎಷ್ಟು ಹಳೆಯದು, 


ದೊರವಾದ್ದು, ಫ್ಯೂಡಲ್‌ ಅದ್ದು ಅನ್ನಿಸುತ್ತೆ. 
ಮೇಲಾಗಿ ಒಬ್ಬ ವ್ಯಕ್ತಿ ಎರಡಾಗುವುದರಲ್ಲಿ- 
“ಮನುಷ್ಯ”; "ಹಾವು'-ವ್ಯಕ್ತಿ ಬೇರೆ, "ಹಾವು' ಸೂಚಿ 


ಸುವ ಗುಣ (ಇಲ್ಲಿ ಕಾಮುಕತೆ) ಬೇರೆಯಾಗುತ್ತವೆ. 
ಮುಂದೆ, ಲನ್ಯೋಟ್ಟತೆ ಬಯಸುವ ಹೆಣ್ಣಿನ ಪಾಲಿಗೆ 
ದಕು ವುದು "ಹಾವು' ಮಾತ್ರ. ಕೃತಿಯ ಉದ್ದೇಶ 
ರ ಎಲ್ಲವೂ ಅಪರಿಪೂರ್ಣ ಎಂದು ತೋರಿಸು 
ವುದೆ ಆಗಿದೆ. ಜನಪದ ಮೂಲದಲ್ಲಿ ಮತ್ತೊಂದು 
ಅರ್ಥಸಾಧ್ಯತೆ ಇರುವುದು ಕಾಣುತ್ತದೆ. ಸೆಕ್ಷುಅಲ್‌ 


ಪ್ರಯೋಗ 


ರ್ತ ಎಸ್‌. ಸಂದಾ 


ಜೆಲಸಿ. ಈ ಎಳೆಯನ್ನ್ಲೇ ಹಿಡಿದಿಟ್ಟುಕೊಂಡಿದ್ದರೆ 
ಒಥೆಲೊ, ವಾಯ್‌ಜೆಕ್‌ನಂಥ ಒಂದು ಸಮರ್ಥ ನಾಟಕ 
ವನ್ನೇ ಮಾಡಬಹುದಿತ್ತೇನೊ. ಆಗಾದರೂ ನಾಟಕ 
ಕೃತಿ ಕಾಲದೇಶಗಳಲ್ಲಿ ಸಾರ್ವಕಾಲಿಕವಾಗುತ್ತಿತೇನೊ. 
ಸಿರಿಸಂಪಿಗೆ”ಯಲ್ಲಿ.. ರಾಣಿಯದೇನೂ ಮುಖ್ಯ 
ಭೂಮಿಕೆಯಲ್ಲ. ರಾಣಿ ಸಿರಿಸಂಪಿಗೆ ಪ್ರಯೋಗದ 
ಮಟ್ಟಿ ಗೂ ಹೆಚ್ಚಿನ ಜಾಗ ಆಕ್ರಮಿಸುವುದಿಲ್ಲ. ಆದರೂ 
ಅದಕ್ಕೆ ಹೆಣ್ಣಿ ನ ಹೆಸರನ್ನು ಇಟ್ಟಿರುವುದು ಯಾಕೆ? 
ಘಾ ಣ್ಣ ಮರ್‌ ಹೆಚ್ಚುತ್ತ ದೆಂಬ ಕಾರಣವಿರ 
ಬಹುದೆ 2__ಇಂಥ ಇನ್ನೂ ಕೆಲವು ಮೂಲಭೂತ 
ಪ್ರಶ್ನೆಗಳು ಈಗೀಗ de 

ಸಾಕಷ್ಟು ಕತ್ತರಿ ಪ್ರಯೋಗ ಮಾಡಿಯೇ 
ಜಯಶ್ರೀ ಅವರು ಈ ಕೃತಿಯನ್ನು ಬಳಸಿಕೊಂಡಿ 
ದ್ದಾರೆ. ಆದರೆ ಅವರ ಹಿಂದಿನ "ಅಗ್ನಿಪಥ' ದಲ್ಲಿ 
ಇಡೀ ನಾಟಕ ಕಾವ್ಯಾತ್ಮಕವಾಗಿ ಕಂಡುಬಂದಂತೆ ಇದ 
ರಲ್ಲಿ "ಒಂದುತ್ವ' ಇದ್ದ ಹಾಗಿಲ್ಲ. ರಂಗದ ಮೇಲೆ 
ಸ್ಥಿರವಾಗಿ ಜೋಡಿಸಿಟ್ಟ ಬೃಹದಾಕಾರದ ಸೆಟ್ಟು 
ಅದರಿಂದಾಗಿ ನಟನಟಿಯರ ತೊಡರುವ ಚಲನವಲನ, 
ಸೆ ಷ್ಟವಲ್ಲದ ಸಂಭಾಷಣೆ, ಮುಂತಾದ ಕೆಲ ನ್ಯೂನತೆ 


ಗಳು ಪ್ರದರ್ಶನದಲ್ಲಿ ಕಂಡುಬಂದವು. ಆದರೆ ರಸಾನು 
ಭವಕ್ಕೆ ಧಕ್ಕೆ ತರುವಂಥ ಅಂಶಗಳನ್ನು ಸಹಾನುಭೂತಿ 


ಯಿಂದ ದೂರವಿಡಲು ಸಾಧ್ಯ ವಾಗಲಾರದು : ಉದಾ 
ಹರಣೆಗೆ ಗುಂಪಿನ ದೃ ಶ್ಯ ಗಳಲ್ಲಿ_ಎಷ್ಟೆ e ಚಿಕ್ಕ ವಿದ್ಧ ರೂ 
ತುರ್ತಿನ ವಚಾರವಿದ್ದ ರೂ- -ಗುಂಪು ೬100 ದೆ. 
ರಾಜನೊ, ರಾಣಿಯೋ ಮಾತಾಡುವವರು ಮಾತ್ರ 
ನಿಂತು ಮಾತಾಡುತ್ತಿರುತ್ತಾರೆ |! ಮತ್ತೆ, ಕೆಲವು 
ಭಾವುಕ ಕ್ಷಣಗಳು ಸಿನಿಮಾಯವಾಗಿರುವುದು ನಾಟಕಾ 
ಸಕ್ತರ ಗಮನಕ್ಕೆ ತಟ್ಟನೆ ಬಂದುಬಿಡುತ್ತದೆ. ಇಂಥ 
ವನ್ನು ಪಕ್ಕಕ್ಕಿಟ್ಟು, ರಾಣಿ ಸಿರಿಸಂಪಿಗೆಯ ವಿಚಾರಕ್ಕೆ 
ಬರೋಣ. ಮತ್ತೆ "ಹೆಣ್ಣು ಮಗಳ" ವಿಚಾರಕ್ಕೆ ; 


ಅಚಲ 27 


AW 


ನಿದ್ಯಾರ್ಥಿಗಳೆ, ಶಿಕ್ಷಕರ, ವಿಜ್ಞಾನಾಸಕ್ತರ ಸಂಗಾತಿ 


ಈ) ನಿನ್ನಾನ ನಂಗಾಕಿ 


(ವಿಜ್ಞಾನ ವಿಷಯಗಳ ಸಚಿತ್ರ ಮಾಸಪತ್ರಿಕೆ) 
ಬಿಡಿ ಪ್ರತಿ: ರೂ. 10 ಪುಟಿ: 36--4 ವಾರ್ಷಿಕ ಚಂದಾ : ರೂ. 100 
(ಇದು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಪ್ರಕಟಣೆ) 


ಖಗೋಳ ಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ವೈದ್ಯಕೀಯ, ಆರೋಗ್ಯ 
ಮತ್ತು ಕೃಷಿ ಮತ್ತು ವಿಜ್ಞಾನ ಇತ್ಯಾದಿ ವಿಜ್ಞಾನದ, ತಂತ್ರಜ್ನಾನದ ನಾನಾ 
ಶಾಖೆಗಳ ಇತ್ತೀಚಿನ ಪ್ರಗತಿ ಕುರಿತು ಆಯಾ ಕ್ಷೇತ್ರದಲ್ಲಿ ಪರಿಣತರಾದ 
ತಜ್ಞರು ಬರೆಯುವ ಸಚಿತ್ರ ಲೇಖನಗಳು ಜತೆಗೆ ವೈಜ್ಞಾನಿಕ ಕಥೆ, 
ವಿಜ್ಞಾನ ಪದಬಂಧ, ಪ್ರಶ್ನೋತ್ತರಗಳು, ಮತ್ತು ಮಹಿಳೆ, 
ಯುವಜನರ ಕುರಿತ ಬರಹಗಳು. 


ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಉದ್ದೇಶದ ಏಕೈಕ ಪತ್ರಿಕೆ 
ಇಂದೇ ಜಂದಾ ಹಣ ಕಳಿಸಿ ನಿಮ್ಮ ಪ್ರತಿ ಕಾದಿರಿಸಿಕೊಳ್ಳಿ. 
ವಿಜ್ಞಾನ ಸಂಗಾತಿಯ ನಿಯೋಜಿತ ವಿತರಣೆಗಾರರು 
ನವಕರ್ನಾಟಕ ಪಬ್ಲಿಕೇಷನ್ಸ್‌ ಸೈನೆಟ್‌ ಲಿಮಿಟೆಡ್‌ 
ಎಂಬಿಸಿ ಸೆಂಟರ್‌, ಕ್ರೆಸೆಂಟ್‌ ರಸ್ತೆ, ಅಂಜೆಪೆಟ್ಟಿಗೆ 5159, ಬೆಂಗಳೂರು-560 001 
ದೂರವಾಣಿ : 2203580/81 


ಶಾಖೆಗಳು : ಕೆಂಪೇಗೌಡ ರಸ್ತೆ ಕೆ. ಎಸ್‌. ರಾವ್‌ ರಸ್ತೆ ರಾಮಸ್ವಾಮಿ ರಸ್ತೆ ಸ್ಟೇಷನ್‌ ರಸ್ತೆ 
ಜಿಂಗಳೂರು-9 ಮಂಗೆಳೊರು-1. ಮೈ ಸೂರು-24 ಗುಲ್ಬರ್ಗ-2 


(ಚಂದಾ ಹಣ ರೂ. 100/-ನ್ನು ಮನಿಅರ್ಡರ್‌ ಅಥವಾ ಬ್ಯಾಂಕ್‌ ಡ್ರಾಫ್ಟ್‌ ಮೂಲಕ ನವಕರ್ನಾಟಕ 
ಪಬ್ಲಿಕೇಷನ್ಸ್‌ ಪ್ರೈವೆಟ್‌ ಲಿಮಿಟೆಡ್‌ ಹೆಸರಿಗೆ ಮೇಲಿನ ಯಾವುದೇ ವಿಳಾಸಕ್ಕೆ ಕಳುಹಿಸಬಹುದು) 


ಅಚಲ 28 


ಕಷ್‌ ತ್‌ 
$ 


ರಾಣಿ ಬಸುರಿಯಾಗಿದ್ದಾಳೆ. ಆ ಬಸಿರು ತನ್ನದಲ್ಲ 
ಎನ್ನುತಿ ದ್ದಾನೆ ರಾಜ. ಜನಪದ ಕತೆಗಳ ಮಹತ್ವ 
ಎರುವುದೇ ಇ ಎಂಥದರಲ್ಲಿ. ಇದೊಂದು ಘಟನೆಗೆ 
ಏನೆಲ್ಲ ಅರ್ಥ ಸಾಧ್ಯತೆಗಳಿವೆ ! ರಾಣಿಯ ಮಾನಸಿಕ 
ತುಮುಲ, ಅವಳಿಗೆ ಆಗುತ್ತಿರುವ ಅವಮಾನ, ಗಂಡಸಿ 
ನಲ್ಲಿರುವ ಶಂಕೆಯ ಭೊತ- ಮುಂತಾದವು ಎಲ್ಲ ಕಾಲ- 
ದೇಶಗಳಿಗೆ ಅನ್ವಯವಾಗುವ ಭಾಷಗಳಲ್ಲಿ ಕೆಲವು. 
ಆದರೆ ಅಂಥಾ ಕತೆಯನ್ನು ಅರ್ಥಪೂರ್ಣವಾಗಿ ಬಳಸಿ 
ಕೊಳ್ಳುವ ಕೌಶಲ ತೋರಬೇಕಾಗಿದ್ದುದು ನಾಟಕಕರ್ತ, 
ರಂಗ ನಿರ್ದೇಶಕಿ. ನಿರ್ದೇಶಕಿಯ ಹೆಚ್ಚಿನ ಗಮನ 
ಕಾಣುತ್ತಿದ್ದುದು ದೇಶದ ಎಷ್ಟು ಜಾನಪದ ಕಲಾ 
ಪ್ರಕಾರಗಳಿಂದ ಯಾವ ವೇಷಭೂಷ, ಉಡುಗೆ 
ತೊಡಿಗೆ, ಪ್ರಾಪರ್ಟಿ, ಕುಣಿತಗಳ ಮಟ್ಟು-ದಾಟಿ 
ಳಸಬೇಕು. ಮುಂತಾದ ವಿಚಾರಗಳ ಕಡೆಗೆ ಸಾರು 
ವಯ್ಯನ ಯಕ್ಷಗಾನ ಕುಣಿತ, ರಾಣಿ_ಹಾವಿನ ರಾಜಾ 
ಸೆಕೆ ಜಾನಪದ ಹಾವಿನ ಕುಣಿತ, ಪೂರ್ವೋತ್ತರ 
ಭಾರತದ ಮೇಲು ಭಾಗದ ಉಡುಗೆಗೆ ಕೂ ಡಿಯಟ್ಟಂನ 
ನಿರಿಗೆಗಳ ಕಚ್ಚೆ, ಹೀಗೆ ಅನೇಕ ವಿಧಗಳ ಮಿಳಿತ 
ಮಿಶ್ರಣಗಳ ಪರಿಣಾಮವಾಗಿ ನಾಟಕ ಕಣ್ಣಿಗೆ ಹಬ್ಬ 
ವಾಗುವುದೂ ಅಸಾಧ್ಯ ವಾಯಿತು. ಹಾಡು-ಕುಣಿತ 
ಗಳಿದ್ದಾಗ "ಕತೆ' ನಗುತ್ತ ರಲಿಲ್ಲ. ಆದರೆ ನೋಡಲು 
ಚೆನ್ನ ಗಿರುತ್ತಿ ತ್ತು. ಅದೇ, "ಸಂಭಾಷಣೆ' ಬಂದಾಗ 


ಮಾತ್ರ ಕತೆ ಮುಂದುವರೆಯುತ್ತಿದ್ದ ರೂ ಹವ್ಯಾಸಿ 
ನೋಡುಗರಿಗೆ  ನೋಡಲಾಗುತ್ತಿರಲಿಲ್ಲ. ರಾಜ 
ಹಾವುಗಳೆಂಬ ಸ್ಕಿಟ್‌ಜೊಫ್ರೀನಿಕ್‌ (ವ ಕ್ರಿತ್ವ ಭಂಗ 
ವಾಗುವುದು) ವಿಚಾರ ಸಂಭಾಷಣೆಯಲ್ಲಿ ಮಾತ್ರ ಬರು 
ತ್ತಿತ್ತು. ಇದು ನಾಟಕೀಯವಾಗಿ ರಂಗದಲ್ಲಿ Fr 
ಬರಲೇ ಇಲ್ಲ. 

ಆದರೂ "ಸ್ಪಂದನ'ದ "ಸಿರಿಸಂಪಿಗೆ' ಮಿಕ್ಕ ಕೆಲ 
ವಿಚಾರಗಳಲ್ಲಿ ಮೇಲುಗೈ ಪಡೆದಿದೆ : (ಇಂಥದೇ 
ನಾಟಕ "ನಾಗಮಂಡಲ' ವನ್ನು ದಿವಂಗತ ಶಂಕರ್‌ನಾಗ್‌ 
ಅವರು ಆಡಿಸಿದಾಗ, ಒಂದಾನೊಂದು ಕಾಲದಲ್ಲಿ 
ಸಿನಿಮಾದಲ್ಲೂ ತೋರಿಸಲು ಹೆದರುತ್ತಿದ್ದ ಬೆಡ್‌ರೂಂ 
ಸೀನನ್ನು ಅದೆಷ್ಟು ದಿಟ್ಟವಾಗಿ ತೋರಿಸಿದ್ದರು 1) 
ರಾಣಿ ಸಿರಿಸಂಪಿಗೆ ನಾಗಲೋಕಕ್ಕೆ ಪ್ರವೇಶಿಸಿ ಹಾವಿನ 
ಜೊತೆ ಕೂಡುವುದು ಸಜ್ಜೆ ಸ್ಥಿ ವ್‌ ಸ ಕಾವ್ಯಾ ತ್ಮ ಕ 
ದೃ ಶ್ಯ ವಾಗಿ ಮೂಡುತ್ತ ದೆ. 

ಜಯಶ್ರೀ ದಿಟ್ಟ ಕಲಾವಿದೆ. ಅವರ ಕಲೆ 
ಸಮಾಜದ ಒಂದು ಗುಂಪಿಗೆ ("ಮಹಿಳೆ'ಗೆ) ಮಾತ್ರ 
ಸೀಮಿತವಾಗಲಿ ಎಂದು ಬಯಸುವುದು ತಪ್ಪಾಗುತ್ತದೆ. 
ಆದರೆ ಅವರ ಕಲಾ ಸಾಧನೆ ಎಲ್ಲಿಯಾದರೂ ಒಂದು 
ಕಡೆ ನಮ್ಮ-ನಿಮ್ಮ ಮನಮುಟ್ಟುವಂತಾದರೆ ಅದ 
ಕಿಂತಾ ಹೆಚ್ಚಿನ ಕಲಾ ಸಾಧನೆ ಇರಲಾರದು. 


WITH BEST COMPLIMENTS FROM: 


ಖರ 


PRASHANTHI 
AUTO CORPORATION 


No. 4, 


Industrial Area, 3rd Phase, 


J. P. Nagar 


Bannerghatta Road, Bangalore-560 076 


Phone 


: 6634367 


ಅಚಲ 29 


8ರ ಸಂಚಿಕೆ) ಒಂದು ವಿಚಾರ 


ಏಕೆ ಎಂದು ಪ್ರಶ್ನಿಸಿದ್ದಾರೆ. 
ಸುವ ಅಗತ್ಯವನ್ನು ಮಹಿಳೆಯರು ನಿರಾಕರಿಸುತ್ತಾರೆಂಬ 


oS 


ಹೆರಿಗೆ ರಜೆ ಬೇಡಿಕೆ ಹೇಗೆ ನ್ಯಾಯಯುತ? 


ನೌಕರಿಯಲ್ಲಿರುವ ಮಹಿಳೆಯರಿಗೆ ಮೂರನೇ 
ಹೆರಿಗೆಗೆ ರಜೆ ನಿರಾಕರಿಸಬೇಕೆಂಬ ಸಲಹೆಯ ವಿರುದ್ಧ 
ಹಲಪಾರು ಮಹಿಳಾ ಸಂಘಟನೆಗಳಿಂದ ತೀವ್ರ ಪ್ರತಿ 
ಭಟನೆ ಬಂದಿವೆ. ಸಿ.ಐ.ಟಿ.ಯು. ನೇತೃ ತ್ವ ದಲ್ಲಿ 
ಮಹಿಳೆಯರು ಒಂದು ಪ್ರದರ್ಶನವನ್ನು ಸಹ ರಡಿ 
ಸಿದ್ದರು. ಅದೇ ವಿಷಯವನ್ನು ( ಸೋದರಿ 
ನೇಮಿಚಂದ್ರ ಅವರು, ತಮ್ಮದೇ ಆದ ಶುದ್ಧ ಗಂಭೀರ 
ಶೈಲಿಯಲ್ಲಿ "ಅಚಲ' ಪತ್ರಿಕೆಯಲ್ಲಿ ಸಹ (ಜನವರಿ 
ಪ್ರಚೋದಕ ಲೇಖನ 
ವನ್ನು ಬರೆದಿರುತ್ತಾರೆ. 

. ಸಿ.ಐ.ಟಿ.ಯು. ನೇತೃತ್ವದಲ್ಲಿ ನಡೆಸಿದ ಪ್ರತಿ 
ಭಟನಾ ಪ್ರದರ್ಶನ (ವೃತ್ತ ಪತ್ರಿಕಾ ವರದಿಯಂತೆ) 
ಮಹಿಳೆಯರು. ಮೂರನೆಯ ಮಗುವನ್ನು ಹೆರುವ 
ಅಥವಾ ಬಿಡುವ ನಿರ್ಧಾರ ಅದರ ಇಚ್ಛೆಗೆ ಬಿಟ್ಟಿದ್ದಲ್ಲ: 
ಗಂಡ, ಅತ್ತೆ, ಮಾವಂದಿರ ಒತ್ತಾಯ, ಸಾಮಾಜಿಕ 
ಒತ್ತಡದ ಕಾರಣದಿಂದ ಮಹಿಳೆ ಅನಿವಾರ್ಯವಾಗಿ 
ಮೂರನೆಯ ಮಗು ಹೆರಲು ಸಿದ್ಧವಾಗಬೇಕಾಗುತ್ತದೆ. 
ಆದ್ದರಿಂದ ಹೆರಿಗೆಗೆ ಸಂಬಂಧಪ ಟ್ಭ ರಿಯಾಯಿತಿಯನ್ನು 
ಅವರಿಗೆ ನಿರಾಕರಿಸುವುದು ತಪ್ಪ ವ ಎಂಬ ತ 
ಮುಂದಿಟ್ಟಿದ್ದರು. 

ನೇಮಿಚಂದ್ರ ಅವರು ಈ ಅಂಶಗಳ ಜೊತೆಗೆ 
ಸಣ್ಣ ಊರುಗಳಲ್ಲಿ ಸೌಲಭ್ಯದ ಅಭಾವವಿರುವಲ್ಲಿ 
ಹುಟ್ಟಿದ ಮಕ್ಕಳೆಲ್ಲ ಉಳಿಯುವ ಸಾಧ್ಯತೆಯಿರದ 
ಸಂದರ್ಭದಲ್ಲಿ ಹೆಚ್ಚು ಮಕ್ಕಳನ್ನು ಹೆರುವ ಅಗತ್ಯತೆ 
ಕಂಡುಬರುತ್ತದೆಂದು ವಾದಿಸಿದ್ದಾರೆ. ಅಲ್ಲದೆ ಇಲ್ಲಿ 


ಶಿಕ್ಷೆ ಹೆಂಗಸಿಗೆ ಮಾತ್ರ ಸಿಗುತ್ತದೆ ಎಂದಿದ್ದಾರೆ. 


ಮೂರು ಹೆತ್ತ ಅಪರಾಧದ ಹೊರೆ ಮಹಿಳೆಗೆ ಮಾತ್ರ 
ಜನಸಂಖ್ಯೆ ನಿಯಂತ್ರಿ 


ಭಾವನೆ ಈ ಪ್ರದರ್ಶನ, ಲೇಖನಗಳಲ್ಲಿ ಕಂಡು ಬರು 
ವುದಿಲ್ಲ. 


ಅಚಲ 30 


ಉದ್ಯೋಗಸ್ಥ ಮಹಿಳೆಯರಿಗೆ ಎರಡು ತಿಂಗಳ 
ರಜೆ ನಿರಾಕರಣೆಯಿಂದ ಭಾರತದ ಜನಸಂಖ್ಯೆ ನಿಯಂ 
ಶ್ರಿಸಬಹುದೆಂಬ ಭ್ರಮೆ ಯಾರಿಗೂ ಇಲ್ಲ. ಆದರೆ 
ಯಾವ ಸಂಘಟನೆಗಳೇ ಆಗಲಿ ಸಮಾಜದಲ್ಲಿ ಬೆಳೆದು 
ಬಂದಿರುವ ದುಷ್ಟ ಸಂಪ್ರದಾಯಗಳ ವಿರುದ್ಧ ಚಳು 
ವಳಿ ನಡೆಸುವುದು ಅವಶ್ಯಕ. ಮೂರನೆಯ ಮಗು 
ಹೆರಬೇಕೆಂದು ಬಯಸುವ ಕೌಟುಂಬಿಕ, ಸಾಮಾಜಿಕ 
ಒತ್ತಡಗಳ ವಿರುದ್ಧ ಪ್ರತಿಭಟಿಸಬೇಕಾದ್ದು ಸಹ 
ಸಂಘಟನೆಗಳ ಪ್ರಥಮ ಕರ್ತವ್ಯವೆಂದು ನನ್ನ ಅನಿಸಿಕೆ. 
ರಜೆ. ನಿರಾಕರಣೆಯನ್ನು ವಿರೋಧಿಸುವುದಕ್ಕಿಂತಲೂ 
ಆ ಕಾರಣವನ್ನು ೬.1... ಇ... 2 ಈ 
ಕೌಟುಂಬಿಕ ಒತ್ತಾಯವನ್ನು ಎರೋಧಿಸುವುದು ಬುದ್ಧಿ 


ವಂತಿಕೆಯೆನಿಸುತ್ತದೆ.. ಇಲ್ಲದಿದ್ದರೆ. ಮಹಿಳೆಯರ 
ಹಿತ, ಅವರ ಪ್ರಧಾನ ಹಕ್ಕು ರಕ್ಷಿಸಿದಂತಾಗುವು 
ದಿಲ್ಲ. 


ಎರಡು ತಿಂಗಳು ರಜಾ ಪ್ರಶ್ನೆ ಕೇವಲ ಉದ್ಯೋ 
ಗಸ್ಥ ಮಹಿಳೆಯರಿಗೆ ಮಾತ್ರ ಸಂಬಂಧಿಸಿದ ಸಮಸ್ಯೆ 
ಯಾಗಿದೆ. ತಾನು ಇಚ್ಛೆ ಪಡದೆ ಇದ್ದ ತ್ರ ಕೌಟುಂಬಿಕ 
ಒತ್ತಾಯಗಳಿಗೆ ಮಣಿಯದಂತೆ ಮೂಲಭೂತ ಹಕ್ಕು 
ಗಳನ್ನು ರಕ್ಷಿಸುವುದು ಎಲ್ಲ ಮಹಿಳೆಯರಿಗೆ ಸೇರಿದ 
ಪ್ರಶ್ನೆ ಯಾಗಿದೆ. ಆದ್ದರಿಂದ ಈ ಹೋರಾಟ ಕೆಲವೇ 
ಇ ಹಿತಕ್ಕಾಗಿ ಇಡೀ ಮಹಿಳಾ ಸಮೂಹದ ಹಕ್ಕು 
ಗಳನ್ನು ಜಡ ಮಾಡಿದಂತಾಗುತ್ತದೆ. ಉದ್ಯೊ H 
ಗಸ್ಕ ಸ ಸಿಘಟಿತ ಮಹಿಳೆಯರೇ ಕೌಟುಂಬಿಕ ಒತ್ತ ಡಕ್ಕೆ 
ಮಣಿಯುವ ಮನೋ ದೌರ್ಬಲ್ಯ ತೋರಿದರೆ ಛೆ 
ದವರ ಪಾಡೇನು ? ಸಂಘಟಿತ ಮಹಿಳೆಯರು ವಿದ್ಯಾ 
ವಂತರಿದ್ದು ಉದ್ಯೋಸಗಸ್ವರಾಗಿರುವುದರಿಂದ ತಮ್ಮ 
ಅನುಕೂಲಕ್ಕಾಗಿ ಮಹಿಳಾ ಸಮೂಹದ ಹಿತ ಬಲಿ 
ಗೊಟ್ಟರು ಎಂಬ ಅಪವಾದ ಸಂಘಟನೆಗೆ ಅಂಟಿದರೆ 
ಆಶ್ಚರ್ಯವಿಲ್ಲ. 
-ಸಿ, ದಿ. ಆನಂದ 


ಸಮಗ್ರ ಸಾಮಾಜಿಕ 


ಹೆಣ್ಣಿನ ಸಮಸ್ಯೆಗಳು, ಅವಳನ್ನು ಕುರಿತ ದೃಷ್ಠಿ 


ಬಳಗಕೆ ೈ ಭಿನ್ನಾ ಸಭಿಪ್ರೂಯವಿಲ್ಲ. 
ಬದಲಾವಣೆಯಾಗುವವರೆಗೂ ದಿನನಿತ್ಯ 


ವುದು ಸಂಘಟನೆಗಳ ನಿಲುವು ಹಾಗೂ ಧ್ಯೇಯೋ 
ದ್ವೇಶಗಳಿಗೆ ಸವಾಲಾಗಿವೆ. 
ಮಹಿಳಾ ಸಂಘಟನೆಗಳಿಗೆ ತಟ್ಟಬಹುದಾದ 


"ಅಪವಾದ'ಗಳ ಬಗ್ಗೆ ಆನಂದರವರು ಎಷ್ಟೇ ಗಾಬರಿ 
ತತ್‌ಕ್ಷಣದ 


ಪಟ್ಟರೂ ಮಹಿಳಾ ಸಂಘಟನೆಗಳು ತಮ್ಮ 


ತನ್ನ ಬದುಕನ ನಿರ್ಧಾರಗಳೆನ್ನು ತೆಗೆದು 
ಕೊಳ್ಳುವಷ್ಟು ಸ್ವತಂತ್ರ ಮನೋಭಾವವನ್ನು 
ಹೆಣ್ಣೂ ಜಿಳೆಸಿಕೊಳ್ಳೆ ಜೀಕಾದದ್ದು ಮುಖ 
ಎಂದು ಆನಂದರಂತೆ, ಎಲ್ಲ ಮಹಿಳಾ ಸಂಘಟನೆ 
ಗಳು ನಂಬುವುದರಿಂದ ಮೂರನೆಯೆ ಹೆರಿಗೆ 
ರಜೆಗೆ ನಡೆಸುನ ಹೋರಾಟ ಈ ದಿಸೆಯತ್ತ 
ಪೂರಕ ಹೋರಾಟನೇ ಹೊರತು ದಾರಿ 
ತನ್ಪಿಸುವ ಚಳುವಳಿಯೆಲ್ಲ. 


ಜವಾಬ್ದಾರಿಯನ್ನು ಕೊಡವಿಕೊಳು ವುದು ಸಾಧುವಲ್ಲ. 


ಎರಡು “ತಿಂಗಳ: ರಜೆ 
ಮಹಿಳೆಯ ಸಮಸೆ 


ಪ್ರಶ್ನೆ ಕೇವಲ ಉದ್ಯೊ ಗಸ್ಪ 


ಯನ್ನೂ ತೋರಿಸುತ್ತದೆ. ಮಹಿಳೆಯನ್ನು 


ವಾಗಿ ಪರಿಭಾವಿಸುವ ಸಂದರ್ಭಗಳೇ ಹೆಚ್ಚು. ಇಂತಹ 
ಸಂದರ್ಭದಲ್ಲೇ ಹೆರಿಗೆ ರಜೆ "ಸೌಲಭ್ಯ' ಎಂದೆನಿಸಿ 
ಕೊಳ್ಳದೆ "ಸವಲತ್ತು' ಎಂದೆನಿಸಿಕೊಳ್ಳುತ್ತದೆ. ಸಂಘ 
ಚಿತ, ಉದ್ಯೊ €ಗಸ್ಥ ಮಹಿಳೆಯರ ಸಂಖ್ಯೆ ಕಡಿಮೆ 
ಸ ಈ ಮಹಿಳೆಯರ ಪ್ರತಿಭಟನೆ 
ಸರ್ಕಾರಿ ನೀತಿಯ ವಿರುದ್ದದ ಸಾಂಕೇತಿಕ ಪ್ರತಿಭಟನೆ 
ಯೆಂದು ಭಾವಿಸಬೇಕು. —ಅಚಲ 


ಬದಲಾವಣೆಯಿಲ್ಲದೆ 
ಕೋನ 
ಬದಲಾಗುವುದು ಕಷ್ಟ ಸಾಧ್ಯ ಎಂಬ ತ ಹೊತ 
ಶ್ರೀ ಸಿ. ವಿ. ಆನಂದರವರ ವಿಚಾರಗಳ ಬಗ್ಗೆ "ಅಚಲ' 
ಆದರೆ ಆ ಸಮಗ್ರ 
ನಡೆಯು 
ತ್ತಿರುವ ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಮಹಿಳಾ 
ಸಂಘಟನೆಗಳು ಯಾವ ರೀತಿ ವರ್ತಿಸಬೇಕು ಎನ್ನು 


ಯಾಗಿ aE ಸಸ 
ಮಹಿಳಾ ಹೊಸ್‌ ಹೆರುವ ಕಿ ಕ್ರಿಯೆಯನ್ನು ಕುರಿ 
ತಂತೆ ಸಮಾಜ ತಳೆಯುವ ವಿಪರೀತದ ಧೋರಣೆ 
ಕುರಿತು 
ಸರ್ಕಾರ, ಸಮಾಜ ತಳೆಯುವ ಭಯಂಕರ ಧೋರಣೆ 
ಗಳು, ಸರ್ಕಾರಿ ನೀತಿ ನಿಯಮಾವಳಿಗಳು ಅವಳನ್ನು 
ಮಾನವಳನ್ನಾಗಿ ನೋಡುವುದಕ್ಕಿಂತ ಹೆರುವ ಯಂತ್ರ 


ಕುಟುಂಬ ಯೋಜನಾ ಪರಿ! 


ಚೀನಾ ಜಗತ್ತಿನಲ್ಲೇ ಅತಿ ಹೆಚ್ಚು ಜನ 
ಸಂಖ್ಯೆಯ ರಾಷ ಆದರೆ ಅದು ಹೆಚ್ಚು ದಿನ 
ಬಹು ಸಂಖ್ಯೆಯ ದೇಶವಾಗುಳಿಯಲಾರದು. 


ಅವರ ಕುಟುಂಬ ಯೋಜನಾ ಪರಿ, ಹುಟ್ಟುವ 
ಕೂಸುಗಳ ಕುತ್ತಿಗೆ ಹಿಸುಕುವಂತಿದೆ. ಇಲ್ಲಿ ದಂಪತಿ 
ಗಳಿಗೆ ಹುಟ್ಟುವ ಮಕ್ಕಳ ನಿಯಂತ್ರಣ ಸರಕಾರಿ 
ಅಧಿಕಾರಿಗಳ ಕೈಯಲ್ಲಿದೆ. ಹೆಣ್ಣೊ ಬಳು ಚೀನಾ 
ದಲ್ಲಿ ಸರಾಸರಿ 1.8 ರಿಂದ 1.9 ಮಕ್ಕ ಳನ್ನು ಹೆರ 
ಬಲ್ಲಳು. ಇಲ್ಲಿ ಶೇಕಡಾ 83. 4ರಷ್ಟು ತ 
ಗರ್ಭಧಾರಣೆ ಆಗದಂತೆ ಗಂ ಯೋಜನಾ 
ವಿಧಾನಗಳನ್ನು ಅನುಸರಿಸುತ್ತಿ ದ್ದಾ ರೆ. ಕಳೆದ ಐದು 
ವರ್ಷಗಳಲ್ಲಿ ಚೀನಾದಲ್ಲಿ ಹುಟ್ಟು ಪೆ ಮಕ್ಕಳ ಸಂಖ್ಯೆ 
ಸಾವಿರಕ್ಕೆ 23. 3 ಇದ್ದದ್ದು, “8. 2ಕ್ಕೆ ಇಳಿದಿದೆ. 
ಜಬ ಚೀನಾದ ಜನತೆಗೆ ಒಮ್ಮೆಗೇ ಜ್ಞಾ ನೋ 
ದಯವಾಗಿ, ಜನಜಾಗೃ ತಿ ಮೂಡಿದೆ ಎಂಬ ಭ್ರಮೆ 
ಬೇಡ. ಜನಸ ಸಂಖ್ಯಾ ನಿಯಂತ್ರಣದಲ್ಲಿ ಸ ಳೀಯ 
ಸರಕಾರಿ ಅಧಿಕಾರಿಗಳ ಒತ್ತಡ ಎಷ್ಟಿ ದೆ” ಎಂಬು 
ದನ್ನು ಸ್ಪಷ್ಟವಾಗಿ ಹೇಳಲು ಸ ಸಾಧ್ಯವಿಲ್ಲ. ಆದರೆ, 
ಕೇಂದ್ರ “ಕಾರ, ಹೆಚ್ಚು ಹುಟ್ಟುವ ಸ್ಥಳಗಳ 
ಅಧಿಕಾರಿಗಳನ್ನು ಶಿಕ್ಷೆಗೆ ಗುರಿಪಡಿಸುವುದೆಂದು 
ತಿಳಿದು ಬಂದಿದೆ. ಈ ಕಾರಣದಿಂದ ಬಸಿರ ತಡೆವ 


ಯತ್ನಗಳು ನಡೆಯುತ್ತಿವೆ. ಕಳೆದ ವರ್ಷದ ಒಂದು | 


ನೋವಿನ ಕತೆ ಕೇಳಿ, ಸರಕಾರಿ ವರದಿಗಳೂ ಈ 
ಸುದ್ದಿ ಯನ್ನು ದೃಢಪಡಿಸಿವೆ. ಚೀನಾದ ಓರ್ವ 
ಎಳೆದು ಹೆಣ್ಣು ಮಗಳು ಸರಕಾರದ ಜನಸಂಖ್ಯಾ 
ಅಂಕೆ ಸಂಖ್ಯೆಗಳ ಗುದ್ದಾ ಟದಲ್ಲಿ ತನ್ನ ಮಗುವನ್ನು 
ಕಳೆದುಕೊಂಡಳು, ತ್‌ ವರ್ಷದ ಲಿ 'ಲಿಯಾಂಗ್‌ 
ಏಳು ತಿಂಗಳ ಗರ್ಭಿಣಿ. ಫೆಬ್ರುವರಿ 93ರಂದು 
ಆಕೆಗೆ ದಿನ ತುಂಬಲಿತ್ತು. 
ಹುಟ್ಟುವುದರಿಂದ ನಿಗದಿತ ಸರಕಾರಿ ಸಂಖ್ಯೆ ಏರು | 
ಪೇರಾಗಲಿತ್ತು. ಡಿಸೆಂಬರ್‌ 30ರಂದು 7 ತಿಂಗಳ 
ಲೀ ಯನ್ನು ಒತ್ತಾಯದಿಂದ ಆಸ್ಪತ್ರೆಗೆ ಎಳಿ 
ದೊಯ್ದು, ಕೃತಕವಾಗಿ ನೋವು ಬರಿಸಿ 1992ರ 
ಕಡೇ ದಿನದಂದು ಹುಟ್ಟಿ ಸಿದ್ದೂ ಆಯ್ತು. ಆದರೆ: 
ಮಗು ಹೊಸ ವರ್ಷವನ್ನು ನೋಡಲು ಬದುಕಲಿಲ್ಲ. ' 
ಸರಕಾರ ಮಾತ್ರ ಬಹಳ 'ಮುಷಿಯಿಂದಿದೆ, 2010ರ 
ಇಸವಿಗೆ ನಿರೀಕ್ಷಿಸಿದ್ದ. ಜನಸ। ೦ಖ್ಯಾ ನಿಯಂತ್ರಣದ 
ಗುರಿಯನ್ನು ಅದುಮು ಟ್ಟಿ ದೆ, ಇನ್ನಿ ನು ಬೆಕು? 


ಅಚಲ 31 


ಆದರೆ ಅದು 93ರಲ್ಲಿ | 


Statement about Ownership and other 


particulars about Newspaper ACHALA 


FORM IV (See Rule 8) 


[| 1 Place of Publication : Bangalore, 
Karnataka State 


2 Periodicity of its : Bi-Monthly 


Publication 

: Dr. ೮. Ramkrishna 
Janashakthi Printers 
Bangalore-9 


|3 Printers Name 


Nationality : Indian 


Address 26, lst Main, 11th Cross, 


Vyalikaval, Bangalore-3 


4 Publisher's Name : Dr.G.Ramakrishna 
for Jagruthi Mahila 
Adhyayana Kendra 
Bangalore 


Nationality : Indian 


26, 1st Main, 1118 Cross, 
Vyalikaval, Bangalore-3 


Address 


5 Editor's Name : N. Gayathri 


Nationality : Indian 


Address 26, Ist Main, 111% Cross, 


Vyalikaval, Bangalore=3 


6 Name & Address: Dr. G. Ramakrishna 
of individuals 26, Ist Main, 1110 Cr. 
who own the Vyalikaval 
Newspaper Bangalore - 560 003 


1, Dr. G. Ramakrishna, here by declare 
that the particulars given above are true 
to the best of my knowledge & belief. 


Sd/- 
Dr. G. Ramakrishna 


Bangalore 
Date : 1-3-1994 


ನನ್ನನ್ನ ಬಾರೆ 


ಅವ್ಯಾ 
ನಿನ್ನ ಕಣ್ಣುಗಳು ಪಾಳು ಬಿದ್ದೆ ಬಾವಿ 
ಎಲುಬು-ಮೂಳೆ, ಮಾಂಸ ಸುಕ್ಕು 
ಗದ್ದೆ ಬಯಲ ಒಣ ಕಂದರ 


ಮೇಕೆ ಮೌನ ಒಂಟಿಕನ ಬಾಳೆ ಸೆಂಗಾತಿಗಳೆ? 


ಅವ್ಳಾ 

ಅಪ್ಪ ಅಪ್ಸರೆಯರ ಕೊಳದೊಳಗೆ ಮುಳುಗಿ 
ತೇಲಿ 

ಕಸದ ಬುಟ್ಟಿಗೆ ಒಗೆದು 

ಮನೆಯತ್ತಾ ತಿರುಗಿ ನೋಡದ ಅರ್ಥ 

ನೀನೊಬ್ಬಳು ಹರಿಜನ, ದೇವರಿಗೆ ಬಿಟ್ಟಿ ಪಟ್ಟಿ 


ಅವ್ಳಾ 
ದಿಕ್ಕು-ದಿವಾಳಿ ಅನಾಥ ನಾವು 

ಬದುಕು, ಸಮಾಜ, ಕ್ರೂರ ವ್ಯವಸ್ಥೆ ಸೆಣಸಾಟ 
ಬೆಣ್ಣೆ ತಬ್ಬಿ, ಶ್ರೀಮಂತರ ಕಸ ಮುಸುರೆ ತಿಕ್ಕಿ 


ಮೂರು ಕಾಸಲಿ ಹೊಟ್ಟಿ ಹಸಿಪೊಡಿನೆ 
ವಿಲವಿಲನೆ ಒದ್ದಾಟ ಗಾಳಿ-ನೀರು ಭೋಜನ 


ಅವಾ 
ಗಂಡ ಮೂಡಣ ನೆಮ್ಮದಿ ಪಡುವಣ 
ಬಾಳ ಭೋರ್ಗರೆವ ಕಡಲಲೆಗಳ ಮರೆ 
ನಿನ್ನೊಡಲ ಕೂಸು, ಪುರುಷಧೀರನ 
ಜಿಂತೆಯಿಲ್ಲ, ಮೊಮ್ಮಗಳು ನಮ್ಮೊಂದಿಗೆ 
ನಿನ್ನ ಕಡೆ ಬದುಕ ಪಯಣ ಸಾಗಲಿ 


ಕಗ್ಗೆರೆ ಪ್ರಕಾಶ್‌ 


ವಿಶಿಷ್ಠ ಅನುಭನದ ಕಥಾಸಿಬಿರ 


ಗಜಿಬಿಜಿಗುಟ್ಟುವೆ ಬಿಡುವಿಲ್ಲದ ನಗರ ಜೀವನ 
ದಿಂದ ಸಾಕಷ್ಟು ದೂರದಲ್ಲಿನ ಸುಂದರ ಪ್ರಕೃತಿದಾಣ. 
ಸುತ್ತಲೂ ಸುಂದರ ಹಸಿರಿನ ತೆಂಗಿನ ತೋಟ. 
ಮಧ್ಯದಲ್ಲೊಂದು ಸುವ್ಯವಸ್ಥಿತ ಸೌಕರ್ಯಗಳುಳ್ಳೆ 
ಭವ್ಯ ಕಟ್ಟಡ. ಬೆಂಗಳೂರಿಗೆ 37 ಕಿ.ಮೀ. ದೂರ 
ವಿರುವ ಟಿ. ಬೇಗೂರಿನ ಬಳಿ ವಿದ್ಯಾವರ್ಧಕ ಶಿಕ್ಷಣ 
ಟ್ರಸ್ಟ್‌ ನವರಿಂದ ನಿರ್ಮಿತವಾದ ಈ ಪ್ರಕೃತಿಧಾಮ 
ದಲ್ಲಿ ಕರ್ನಾಟಿಕ ಲೇಖಕಿಯರ ಸಂಘವು ವಿದ್ಯಾವರ್ಧಕ 
ಸಂಘದ ಮಹಿಳಾ ಕಾಲೇಜಿನ ಜೊತೆಗೂಡಿ ಎರಡು 
ದಿನಗಳ ಕಥಾ ಶಿಬಿರವನ್ನು ಏರ್ಪಡಿಸಿತ್ತು. 
ಶಿಬಿರದಲ್ಲಿ 25 ಮಂದಿ ಲೇಖಕಿಯರು, ಕತೆಗಾರ್ತಿ 
ಯರು, ವಿಮರ್ಶಕಿಯರೂ ಈ ಕಥಾ ಶಿಬಿರದಲ್ಲಿ 
ಭಾಗವಹಿಸಿದ್ದರು. 

ಈ ಕಥಾ ಶಿಬಿರವನ್ನು ಎರಡು ಭಾಗಗಳಾಗಿ 
ನಡೆಸಲಾಯಿತು. ಮೊದಲ ಭಾಗದಲ್ಲಿ ಕನ್ನಡದ 
ಪ್ರಸಿದ್ದ ಲೇಖಕ-ಲೇಖಕಿಯರ ಕಥೆಗಳ ಸ್ವರೂಪ, 


ಲಕ್ಷಣಗಳನ್ನು ಸ್ತ್ರೀವಾದಿ ದೃಷ್ಟಿಕೋನದೊಂದಿಗೆ 
ವಿಶ್ಲೇಷಿಸಲಾಯಿತು. ಎರಡನೆಯ ವಿಭಾಗದಲ್ಲಿ 


ಶಿಬಿರಕ್ಕೆ ಆಗಮಿಸಿದ್ದ ಶಿಬಿರಾರ್ಥಿಗಳು ಅವರ ಕತೆ 
ಗಳನ್ನು ಓದಿ, ವಿಮರ್ಶಕರ ವಿಶ್ಲೇಷಣೆಗೆ ಅನುವು 
ಮಾಡಿಕೊಟ್ಟರು. 5 

ಮೊದಲಿಗೆ ಕಥಾಶಿಬಿರದ ಪ್ರಾಸ್ತಾವಿಕ ಭಾಷಣ 
ಮಾಡಿದ ಡಾ| ಬಿ. ಎನ್‌. ಸುಮಿತ್ರಾ ಬಾಯಿಯವರು 
ಕಥಾಶಿಬಿರಲ್ಲಿ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಳಲು 
ಅನುಸರಿಸಿದ ನಿಯಮಾವಳಿಗಳನ್ನು ಕುರಿತು ವಿವರಿಸಿ 
ದರು. ಇಲ್ಲಿ ಅಧ್ಯಯನಕ್ಕಾಗಿ ಮಾಸ್ತಿಯವರ 
“ಗೌತಮಿ ಹೇಳಿದ ಕಥೆ', ಎಚ್‌. ವಿ. ಸಾವಿತ್ರಮನವರ 
“ಪಾತು ಕಥೆ', ಯಶವಂತ ಚಿತ್ತಾಲರ “ಇವಳಾವ 
ಜನಕರಾಯನ ಮಗಳು', ವೀಣಾ ಶಾಂತೇಶ್ವರರವರ 
“ತಿರುಗಿ ಹೋದಳು', ಬೆಸಗರಹಳ್ಳಿ ರಾಮಣ್ಣನವರ 
“ಬೇಲ', ವೈದೇಹಿಯರ “ಸಮಾಜ ಶಾಸ್ತ್ರಜ್ಞೆಯ 
ಟಿಪ್ಪಣಿಗೆ, |, ಬೋಳುವಾರು ಮಹಮದ್‌ ಕುಂಇ 
ಯವರ "ಮಾರಾಟ', ಸಾರಾ ಅಬೂಬಕರ್‌ರವರ 
"ವಿಷವುಣಿಸುವವರು'  ನೇಮಿಚಂದ್ರರವರ “ಕಪ್ಪು 
ಮೋಡ ಬೆಳ್ಳಿ ಅಂಚು' ಕಥೆಗಳನ್ನು ಆಯ್ದುಕೊಳ್ಳ 
ಲಾಗಿತ್ತು. 


ಈ ಆಯ್ಕೆಯನ್ನು ಆಯಾ ಬರಹಗಾರರ 
ಶ್ರೇಷ್ಠ ಪ್ರಾತಿನಿಧಿಕ ಕಥೆ ಎಂಬ ಮಾನದಂಡದಿಂದ 
ನೋಡಿಲ್ಲ. ಹಾಗೆಯೇ ಶ್ರೇಷ್ಠ/ಕನಿಷ್ಠ, ಶಿಷ್ಕ/ 

ಬ ಅ ಅ ಅ 
ಜನಪ್ರಿಯ, ತರ_ತಮಗಳ ವಿಭಜನಾತ್ಮಕ ಚಿಂತನೆ 
ಯನ್ನು ಕೈಬಿಟ್ಟು ಬದಲಾಗಿ ಕಾಲಗತಿಗೆ ತಕ್ಕಂತೆ ನಮ 


ಸಾಂಸ್ಕತಿಕ. ಪರಿಸರದ ಬದಲಾವಣೆಗಳ ಜೊತೆಗೆ 
ಸ್ತ್ರೀಯರನ್ನು ಕುರಿತ ಮೌಲ್ಯಗಳಿಗೆ ಒಂದೇ ಸಾಂಸ್ಕೃತಿಕ 


ಪರಿಸರದಿಂದ ಬಂದ ಸ್ತ್ರೀ ಮತ್ತು ಪುರುಷ ಬರಹ 
ಗುರರು ಹೇಗೆ ಸ್ಪಂದಿಸಿದ್ದಾರೆ? ಸ್ತ್ರೀ ಸಂಬಂಧಿತ 
ವೌಲ್ಯಗಳು-ಮದುವೆ, ತಾಯ್ತನ, ಗೃಹಿಣೀತನ, 
ಕುಟುಂಬದ ನೆಲೆ, ಮುಂತಾದ ಸಾಮಾಜಿಕ ಸ್ವರೂಪ 
ಗಳಲ್ಲಿ ರೂಢಿಗತವಾಗಿರುವಂಥದನ್ನು ಈ ಬರಹ 
ಗಾರರು ಸಣ್ಣಕತೆಯ ಮಾಧ್ಯಮದಲ್ಲಿ ಹೇಗೆ ಪರೀಕ್ಷಿಸಿ 
ಒರೆ ಹಚ್ಚಲು ಪ್ರಯತ್ನಿಸಿದ್ದಾರೆ ಎಂಬುದನ್ನು 
ಚರ್ಚಿಸಲು ಈ ಕಥೆಗಳು ನೆರವಾಗಬೇಕು, ನೆರವಾಗು 
ತ್ರವೆ ಎಂಬ ಆಶಯ ಈ ಆಯ್ಕೆಗೆ ಮುಖ್ಯ ಕಾರಣ 
ವೆನ್ನ ಬಹುದು, ಎಂದು ಸುಮಿತ್ಛಾಬಾಯಿಯವರು 
ವಿವರಿಸಿದರು, 

ಕರ್ನಾಟಕದಲ್ಲಿ ಸ್ತ್ರೀವಾದಿ ಚಿಂತನೆಯು ಆಧುನಿಕ, 
ಹೆಚ್ಚು ಪ್ರಬುದ್ದವಾದ ಒಂದು ಸೈದ್ದಾಂತಿಕ 
ಹೋರಾಟವಾಗಿರುವುದು ಕಳೆದ ಎರಡು ದಶಕಗಳ 


ಈಚಿನ ಬೆಳವಣಿಗೆ. ಈ ಚಿಂತನೆಯ ನೆಲೆಯಿಂದ ನಮ್ಮ 


ಹಿಂದಿನ ಸಾಹಿತ್ಯ ಪರಂಪರೆಯನ್ನೂ, ನಮ್ಮ ಇಂದಿನ 
ಬರವಣಿಗೆಯ ಸ್ವರೂಪವನ್ನೂ ಗುರುತಿಸಿಕೊಳ್ಳು 
ವುದು ಯುಕ್ತವಾದದು. ಸಾಹಿತ್ಯಕ್ಕೂ, ವಿರ್ಮಶೆಗೂ 
ಸ್ತ್ರೀವಾದಕ್ಕೂ ಏನು ಸಂಬಂಧ? ಇಂದು ಕತೆ ಬರೆ 
ಯಲು ಯತ್ನಿಸುತ್ತಿರುವ ಲೇಖಕಿಯರ ಕಮ್ಮಟಕ್ಕೆ 
ಸ್ತ್ರೀವಾದ ಚರ್ಚೆಯ ಕೇಂದ್ರ ಏಕೆ ಆಗಬೇಕು? ಎಂಬು 
ದನ್ನು ಅರ್ಥೈಸಿದರು. 

ಸ್ತ್ರೀವಾದಿ ಚಿಂತನೆಯಲ್ಲಿ ಇಂದು ಹಲವರು 
ಸ್ತ್ರೀಯರದೇ ಆದ ಪ್ರತಿ ಸಂಸ್ಕೃತಿಯ ಅಂಶಗಳನ್ನು 


ಈ ಳು 
ಗುರುತಿಸಿ, ಎತ್ತಿ ಹಿಡಿದು, ಅರಗಿಸಿಕೊಳ್ಳುತ್ತ ಸಶಕ್ತ 


ಸಾಹಿತ್ಯ ಸೃಷ್ಟಿಗೆ ಯತ್ತಿ ಸಬೇಕಾಗಿದೆಯೆಂಬುದರತ್ತ 
ನಮ್ಮ ಗಮನ ಸೆಳೆಯತೊಡಗಿದ್ದಾರೆ. ಅವರಲ್ಲಿ 


ಜಾನಪದ ಮೂಲದಿಂದ ಸ್ತ್ರೀಯರು ತಮ್ಮ ಗಟ್ಟಿ ತನ 
ವನ್ನು ಕಂಡುಕೊಳ್ಳಬೇಕೆಂದು ಜಾನಪದ ವಿದ್ವಾಂಸರು 


ಹೇಳಿದರೆ, ವೈದಿಕ ಉಪನಿಷತ್ತಿನ ನೆಲೆಯಿಂದ ಗೃಹ 
ವಾದಿನಿ-ಬ್ರಹ್ಮವಾದಿನಿಯರ ಪರಂಪರೆಯ ಸತ್ತ್ವ 
ಹುಡುಕಲು ಕೆಲವು ಬುದ್ಧಿ ಜೀವಿಗಳು ಅಪ್ಪಣೆ ಮಾಡು 
ತ್ರಿದ್ದಾರೆ-ಈ ಎಲ್ಲ ಸೂಚನೆಗಳು ಅಕ್ಷರ ಸಂಸ್ಕೃತಿಯ 
ವಲಯದಿಂದ ಹಿಂದೆ ಹೋಗಿ ಸ್ತ್ರೀಯರು, ಅಲಿಖಿತ 
ಸಂಸ್ಕೃತಿ, ಕಂಠಸ್ಥ ಸಾಹಿತ್ಯ, ಮೌನವಾಗುಳಿದ ಅನು 
ಭವದ ಸತ್ವಗಳು ಮತ್ತು ಸುಪ್ತ ಪ್ರಜ್ಞೆಯಲ್ಲಿ ಮಾತ್ರ 
ಕೆಲಸ ಮಾಡುವ ಪುರಾಣಗಳಿಂದ ತಮ್ಮ ಶಕ್ತಿ ಕಂಡು 
ಕೊಳ್ಳಬೇಕು ಎಂದು ಸಾರುತ್ತಿವೆ. ಇದೆಲ್ಲದರ ಅರ್ಥ... 
ಭಾಷಿಕವಾದ, ಕಲಿತ ಪ್ರಜ್ಞೆಯ ನೆಲೆಗೆ ಸ್ತ್ರೀ ಸಲ್ಲಿಸ 
ಬಹುದಾದ್ದು ಕೇವಲ ಅಶೋಧಿಕವಾದ ಈ ಕಗ್ಗತ್ತಲ 
ಲೋಕದಿಂದ ಬರುವ ಅನುಭವಗಳು ಮಾತ್ರವೇ? 
ಎಂದು ಆಗುವುದು. ಇಂದಿನ ವಾಸ್ತವದಲ್ಲಿದ್ದೂ ಈ 
ಗುಹೆಯ ಲೋಕದೊಳಗೆ ಹೋಗಿ, ಹೊರಬಂದ 
ನಂತರ ಇಂದಿಗೆ ಮತ್ತೆ ಸಲ್ಲುವಂಥಾದ್ದನ್ನು ನೀಡಲು 
ಸಾಧ್ಯವೇ? ಅಥವಾ ಅದು ಪುರಾಣ ಸಂಕೇತಗಳಲ್ಲಿ 
ಮುಳುಗಿಸುವಂತದೆ €-ಎಂಬುದು ಬಹುಮುಖ್ಯವಾಗಿ 
ಲೇಖಕಿಯರು ಚಿಂತಿಸಬೇಕಾದ ಸೃಜನಶೀಲ ಸವಾ 
ಲಾಗಿದೆ, ಎಂದು ಹೇಳಿದರು. 

ವಿಜಯಾದಬ್ಬೆ ಯವರು ಸ್ತ್ರೀವಾದದ ವಿವಿಧ 
ಆಯಾಮಗಳನ್ನು ವಿವರಿಸುತ್ತಾ ಕತೆಗಾರ್ತಿಯರು 


ಗಮನಿಸಬೇಕಾದ ಸ್ತ್ರೀ ಸಂವೇದನೆ, ಸ್ತ್ರೀಯಾತ್ಮಕತೆ, 


Pd 


IuyniBer 
2 0) 041734 2829/06 03431/2017 J] 


010 099-93083080 "98015 11 ‘Je3eueAeliA 
180/87] Jax ‘Ure puz "320, 19((1, "100 


ಅ.1೧ಟ೨)] eueAeAypy  81109[] 


ಸ್ತ್ರೀವಾದಿ ಚಿಂತನೆಯ ನಡುವಿನ ಸೂಕ್ಷ್ಮ ವ್ಯತ್ಯಾಸ 
ಗಳನ್ನು ವಿವರಿಸಿದರು. 
ಶಿಬಿರದಲ್ಲಿ ಶ್ರೀಮತಿಯರಾದ ನೀಳಾದೇವಿ, 


ರೇಖಾ ಕಾಬಂಡಕಿ, ಶಾರದೆ, ಭಾರತಿ ಕಾಸರಗೋಡು, 
ಶೀಲಾ ಅಂಕೋಲಾ, ನೇಮಿಚಂದ್ರ, ಎಂ. ಎಸ್‌. 
ವೇದಾ, ಭಾಗೀರಥೀ ಹೆಗಡೆ ಮುಂತಾದ ಹಲವಾರು 
ಗಮನಾರ್ಹ ಲೇಖಕಿಯರು ತಮ್ಮ ಕಥೆಗಳನ್ನು ವಾಚಿ 
ಸಿದರು. ಆ ಎಲ್ಲರ ಕಥೆಗಳ ಪ್ರತ್ಯಕ್ಷ ಚರ್ಚೆಯನ್ನು 
ಕೈಗೊಳ್ಳಲಾಯಿತು. ಸಮಕಾಲೀನ ಕಥೆಗಾರ್ತಿಯರು 
ಹೇಗೆ ಹೊಸ ಬಗೆಯ ವಸ್ತುಗಳ.- ಹುಡುಕಾಟದಲ್ಲಿ 
ತಮ್ಮನ್ನು ತೊಡಗಿಸಿಕೊಳ್ಳುವತ್ತ ಜಾಗೃತರಾಗಿದ್ದಾರೆ, 
ಮತ್ತು ಹೇಗೆ ಹೊಸ ಅಭಿವ್ಯಕ್ತಿಗೆ ಯತ್ನಿಸುತ್ತಿದ್ದಾ 
ರೆಂಬುದನ್ನು ಈ ಒಟ್ಟು ಶಿಬಿರದ ಸಂದರ್ಭದಲ್ಲಿ 
ಗುರುತಿಸುವುದು ಸಾಧ್ಯವಾಯಿತು. ಇಂಥ ಶಿಬಿರಗಳ 
ಮೂಲಕ ಕತೆಗಾರ್ತಿಯರನ್ನು ಉತ್ಪಾ ದಿಸುವಂಥ 
ಉದ್ದೇಶವಿಲ್ಲದಿದ್ದರೂ ವಿಮರ್ಶಕರು, ಕತೆಗಾರರು 
ಮುಖಾಮುಖಿಯಾಗಿ ಸಂಧಾನ ನಡೆಸಿ, ಪರಸ್ಪರ 
ವಿಚಾರ ವಿನಿಮಯಕ್ಕೆ ಅವಕಾಶ ಕಲ್ಪಿಸುವ ಮೂಲಕ 
ಪ್ರಸ್ತುತ ಶಿಬಿರವು ಅರ್ಥಪೂರ್ಣವೆನಿಸಿತು. ಈ 
ಶಿಬಿರದಲ್ಲಿ ಭಾಗವಹಿಸಿದ ಕತೆಗಾರ್ತಿಯರ ಕಥೆಗಳು 
“ಕರ್ಮವೀರ” ವಾರಪತ್ರಿಕೆಯಲ್ಲಿ ಪ್ರಕಟವಾಗುತ್ತವೆ. 


$[801001394/16504-51008 


19/69/9£0 7030 '೦೫೮ (೯) ೦೫೫1 ‘oN 338 


su 


